





0199 1% 


ಜನಸ್ರಿಯ ಪುಸ್ತಕ ಮಾಲೆ 


ಈ 


ನಕ್ಷತ್ರ ಗಾನ 


ಡಾ| ಡಿ. ಎಸ್‌. ಕರ್ಕಿಯವರು (1907-1984) ಕಾಡಸಿದ್ಧೇಶ್ವರ 
ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾದರು. ಕರ್ನಾಟಕ ವಿಶ್ವವಿದ್ಯಾಲಯ 
ದಲ್ಲಿ ಪ್ರಾಧ್ಯಾಪಕರಾಗಿದ್ದರು. 1949ರಲ್ಲಿ ಪ್ರಕಟವಾದ "ನಕ್ಷತ್ರ ಗಾನ” 
ಇವರ ಮೊದಲನೆಯ ಕೃತಿ. ಇವರ "ಗೀತಗೌರವ' ಸಂಗ್ರಹಕ್ಕೆ ಕರ್ನಾಟಕ 
ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆಯಿತು. “ಭಾವತೀರ್ಥ?, 
'ನಮನ'. *ಕರಿಕೆ-ಕಣಗಲು'. 'ನಾಲ್ಮೆಸೆಯ ನೋಟ' ಮೊದಲಾದ ಕೃತಿ 
ಗಳನ್ನು ಬರೆದಿದ್ದಾರೆ. "ಕನ್ನಡ ಛಂದೋವಿಕಾಸ' (1956) ಇವರ 
ಸಂಶೋಧನಾ ಮಹಾಪ್ರಬಂಧ. "ಕಾವ್ಯ ಗೌರವ' ಡಾ| ಕರ್ಕಿಯವರಿಗೆ 
ಅಭಿಮಾನಿಗಳು ಒಪ್ಪಿಸಿದ ಗೌರವ ಗ್ರಂಥ. 


ಜನಪ್ರಿಯ ಪುಸ್ತಕ ಮಾಲೆ 


ನಕ್ಷತ್ರ ಗಾನ 


J 


ಡಾ|| ಡಿ. ಎಸ್‌. ಕರ್ಕಿ 


ತ ಜ್‌ 
pe 4 pf 
5 
"(ರೀ ರಯಜಾ? 
2 ಮ [ ಷು 
ಆ | ಉಕ ಎ 
{ NE 3 £ ಗ 
ಟ್ಟ! ಎ ಕ 
ಕೌ 
ಲ್ಮ್ನ್ನ 
ಟ್ರ ಲ" 
ಸಿ ಮ 
p ವ 32. 
ಧೂ ಕಾ ಪ ಗಂ 
ಅರಾ 
ತರ್ಕ್‌ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಪಂಪಮಹಾಕವಿ ರಸ್ತೆ. ಚಾಮರಾಜಪೇಟೆ 
ಬೆಂಗಳೂರು-೫೬೦ ೦೧೮ 


NAKSHATRA GANA. a-collcction of poems 

by Dr. D. S. Karki, published by Kannada Pustaka 
Pradhikara (Kannada Bcok Authority), Pampa Mahakavi 
Road, Chamarajpet, Bangalore-560 018 1995 


Pages: 8+92 LAL CK 


ಮುದ್ರಣ : ಲಿಪಿ ಮುದ್ರಣ 
ಬಸವನಗುಡಿ, 
ಬೆಂಗಳೂರು-೫೬೦ ೦೦೪ 


ಮುನ್ನುಡಿ 


ಮಾದಲನೆಯ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದಲ್ಲಿ ಕರ್ನಾಟಕ 


ಸರ್ಕಾರವು ಒಂದು ಅತ್ಯಂತ ಉಪಯುಕ್ತವಾದ ಹೆಚ್ಚೆಯನ್ನಿಟ್ಟಿತು. ಒಂದು 
ಅಜಂ) 
ಭ 


ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಸುಲಭ ಬೆಲೆಗೆ ದೊರೆಯುವಂತೆ ಪ್ರಕಟಿಸಿತು. 


ಈ ಘನವಾದ ಕಾರ್ಯವನ್ನು ಕರ್ನಾಟಕ ಸರ್ಕಾರವು "ಜನಪ್ರಿಯ 
ಪುಸ್ತಕ ಮಾಲೆ'ಯ ಮೂಲಕ ಮುಂದುವರೆಸಿತು. “ಕನ್ನಡ ಓದುಗರಲ್ಲಿ 
ಉತ್ತಮ ವಾಚನಾಭಿರುಚಿಯನ್ನು ಮೂಡಿಸುವ ಹಾಗೂ ಕನ್ನಡ ಪುಸ್ತಕ 
ಗಳನ್ನು ಎಲ್ಲರಿಗೂ ಸುಲಭ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡುವ ದೃಷ್ಟಿ 
ಯಿಂದ” ೧೯೮೯೯೦ರ ಸಾಲಿನಿಂದ "ಜನಪ್ರಿಯ ಪುಸ್ತಕ ಮಾಲೆ'ಯ 
ಯೋಜನೆಯನ್ನು ಕಾರ್ಯಗತ ಮಾಡಿತು. ೧೯೯೩ ೯೪ರ ವರ್ಷದ ಹೊತ್ತಿಗೆ 
ಈ ಮಾಲೆಯಲ್ಲಿ ೭೮ ಪುಸ್ತಕಗಳು ಪ್ರಕಟವಾದವು. 


ಕನ್ನಡ ಪುಸ್ತಕ ಪ್ರಾಧಿಕಾರವು "ಜನಪ್ರಿಯ ಪುಸ್ತಕ ಮಾಲೆ'ಯ 
ಮೂಲ ಉದ್ದೇಶವನ್ನು ಕಣ್ಣ ಮುಂದಿರಿ೩ಕೊಂಡು ಮುಂದುವರೆಯುತ್ತಿದೆ. 
ಜನಪ್ರಿಯತೆಯನ್ನು ಗಳಿಸಿದ ಮೌಲಿಕವಾದ ಕೃತಿಗಳು ಹಲವು ಇಂದು ಓದ 
ಬಯಸುವವರಿಗೆ ಲಭ್ಯವಿಲ್ಲ. ಇಂತಹ ಕೃತಿಗಳನ್ನು ಆರಿಸಿ, ಒಂದು ಆವೃತ್ತಿಯ 
ಪ್ರಕಟಣೆಯ ಹಕ್ಕನ್ನು ಪಡೆಯಲು ಸಾಧ್ಯವಾದ ಸಂದರ್ಭದಲ್ಲಿ ಅವನ್ನು 
ಆದಷ್ಟು ಸುಲಭ ಬೆಲೆಗೆ ಓದುಗರಿಗೆ ಲಭ್ಯಮಾಡಿಕೊಡಲು ಕನ್ನಡ ಪುಸ್ತಕ 
ಪ್ರಾಧಿಕಾರವು ಉದ್ದೇಶಿಸಿದೆ. 


ಈ ಮಾಲೆಯಲ್ಲಿ ಪುಸ್ತಕಗಳು ಅರಳಲು ನೆರವಾದವರು ನಾವು ಆರಿಸಿದ 
ಪುಸ್ತಕಗಳ ಕೃತಿಸ್ವಾಮ್ಯವನ್ನು ಪಡೆದಿದ್ದು ಅದನ್ನು ಈ ಮಾಲೆಯಲ್ಲಿ 
ಸೇರಿಸಲು ಅನುಮತಿ ನೀಡಿದ ಮಿತ್ರರು. ಈ ಪುಸ್ತಕವನ್ನು ಕನ್ನಡ ಪುಸ್ತಕ 
ಪ್ರಾಧಿಕಾರವು ಪ್ರಕಟಿಸಲು ಒಪ್ಪಿಗೆಯನ್ನು ನೀಡಿದ ಪ್ರೊ. ಡಿ. ಎಸ್‌. ಕರ್ಕಿ 
ಅವರಿಗೆ ನಾವು ಕೃತಜ್ಞರು. ಪುಸ್ತಕವನ್ನು ಅಂದವಾಗಿ ಸಕಾಲಕ್ಕೆ ಮುದ್ರಿಸಿ 


ಕೊಟ್ಟ ಲಿಪಿ ಮುದ್ರಣಾಲಯ ಅವರಿಗೂ ನಮ್ಮ ವಂದನೆಗಳು. ಈ 
ಮಾಲೆಯ ನಿರ್ವಹಣೆಯಲ್ಲಿ ನೆರವಾದ ಕನ್ನಡ ಪುಸ್ತಕ ಪ್ರಾಧಿಕಾರದ 
ಸದಸ್ಯರಿಗೂ ಜನಪ್ರಿಯ ಪುಸ್ತಕ ಮಾಲೆಯ ಉಪಸಮಿತಿಯ ಸದಸ್ಯರಿಗೂ 
ನಾನು ಕೃತಜ್ಞ. 

ಸಹೃದಯ ಕನ್ನಡಿಗರು ಈ ಪಸ್ತಕವನ್ನು ಸ್ವಾಗತಿಸುವರೆಂಬ ವಿಶ್ವಾಸ 
ನಮಗಿದೆ. 


ಎಲ್‌. ಎಸ್‌. ಶೇಷಗಿರಿ ರಾವ್‌ 
ಅಧ್ಯಕ್ಷರು 
ಬೆಂಗಳೂರು ಕನ್ನಡ ಪಸ್ತಕ ಪ್ರಾಧಿಕಾರ 
೨೦-೦೧-೯೫ 


ಮೊದಲ ಮಾತು 


ರಬಕವಿಯ ಸ್ನೇಹಿತರ ಸ್ನೇಹದ ಗುರುತಾಗಿ “ನಕ್ಷತ್ರ ಗಾನ” ಕನಸಿನ 
ಆಕಾಶದಿಂದ ನೆನಸಿನ ಲೋಕಕ್ಕೆ ಇಳಿದು ಬಂದಿದೆ. ೧೯೩೮ ರಿಂದ ೧೯೪೮ರ 
ವರೆಗಿನ ಕಾಲಾವಧಿಯಲ್ಲಿ ಆಗಾಗ ರೂಪುಗೊಂಡ ಕವನಗಳಲ್ಲಿ ಸುಮಾರಂ 
ಅರ್ಧದಷ್ಟು ಈ ಸಂಗ್ರಹದಲ್ಲಿ ಸೇರಿವೆ. ಸಾಧ್ಯವಿದ್ದಮಟ್ಟಿಗೆ ಅವುಗಳನ್ನು 
ಅವು ಅರಳಿದ ಕ್ರಮದಲ್ಲಿ ಹೆಣೆಯಲಾಗಿದೆ. ಕವನ ಸೃಷ್ಟಿಯತ್ತ ನನ್ನ ದೃಷ್ಟಿ 
ಹರಿದುದು ಸೃಷ್ಟಿ ಸೌಂದರ್ಯವನ್ನು ಎತ್ತಿ ತೋರಿ ಸಂತೋಷಸಾಗರದಲ್ಲಿ 


ಲ 
ಮನವನ್ನು ಮೀಯಿಸಿದ ಕಾರವಾರದಲ್ಲಿ; ೧೯೩೫ರಲ್ಲಿ ಈ ಸಂಗತಿ ಸಂಭವಿಸಿ:ತಂ. 


ಯಾವ ಪ್ರಭಾವಗಳು ಮನದ ಮೇಲೆ ಆಡಿದುದರ ಪರಿಣಾಮವಾಗಿ 
ಈ ಹಾಡುಗಳು ಮೂಡಿ ಬಂದಿವೆ ಎಂಬುದನ್ನು ಬಿಡಿಸಿ ಹೇಳುವುದು ಸುಲಭ 
ವಲ್ಲ. ಅಂತರಿಕ್ಷವನ್ನು ವ್ಯಾಪಿಸಿದ ಅಸಂಖ್ಯಾತ ನಕ್ಷಶ್ರಗಳ ಕಿರಣಗಳೊಡನೆ 
ಎಲ್ಲೆಲ್ಲಿಯೂ ಯಾವಾಗಲೂ ಗಾನವು ಇಳಿದು ಬರುತ್ತಲೇ ಇರುತ್ತದೆ. ಆ 
ಕಿರಣಗಳಲ್ಲಿ ಯಾವುವೊ ಈ ಕವನಗಳ ಹಿಂದೆ ಇರುವ ನಾಡಿಗಳ ಮೇಲೆ 
ಒಂದಿನಿತಂ ಆಡಿ ಅವುಗಳನ್ನು ಈ ರೀತಿಯಾಗಿ ನುಡಿಸಿರಬಹುದು. ಹರಿಹರ 
ಕವಿಯ ರಗಳೆಗಳ. ಶರಣರ ವಚನಗಳ, ಕವೀಂದ್ರ ರವೀಂದ್ರರ ಭಾವಗೀತ 
ಗಳ, ಅದರಂತೆ ನಮ್ಮ ಇಂದಿನ ಹಿರಿಯ ಕವಿಗಳಾದ ಮಾಸ್ತಿ, ಮಧುರಚೆನ್ನ, 
ಬೇಂದ್ರೆ, ಪುಟ್ಟಪ್ಪ, ವಿ.ಸೀ. ಅವರ ಗೀತಗಳ ಪರಿಚಯವು ಮೊದಲು 
ವಃಸಮಸಕಾಗಿ ಮೂಡಿದ ಒಲವನ್ನು ನಿಚ್ಚಳಗೊಳಿಸಿ ಭಾವಾಭಿವ್ಯಕ್ತಿಗೆ ಒಂದಂ 
ದೀಕ್ಷೆಯನ್ನು ಕೊಟ್ಟಿರಬಹಂದೆಂದಂ ನಾನು ಭಾವಿಸಿದ್ದೇನೆ. 


ಈ ಕವನಗಳಲ್ಲಿ ನೋವಿನ ಸಂಳಂಹೇ ಕಾಣುವುದಿಲ್ಲವೆಂದು ನನ್ನ ಸ್ನೇಹಿ 
ತರಲ್ಲಿ ಕೆಲವರು ಸ್ನೇಹದ ಸಲಿಗೆಯಿಂದ ಒಂದು ಕೊರತೆಯನ್ನ್ನೂಿ ನನ್ನ ಗಮ 
ನಕ್ಕೆ ತಂದಿದ್ದಾರೆ. ಅದು ಸತ್ಯವಾದ ಸಂಗತಿ. ನನಗೆ ತೋರಿದಂತೆ ಅದರ 
ಸ್ಪಷ್ಟೀಕರಣ ಹೀಗೆ; ಮೊದಲನೆಯದಾಗಿ ನನ್ನ ಜೀವನಕ್ಕೆ ನೋವಿನ 
ಸೋಂಕೇ ಕಡವೆಂಯಾಗಿರಬಹಂದು, ಎರಡನೆಯದಾಗಿ, ನೋವು ಒಮ್ಮೊಮ್ಮೆ 


ನುಗ್ಗಿ ಬಂದಿರಬಹುದಾದರೂ ಅದನ್ನು ಆಳವಾಗಿ ಅನುಭವಿಸಿ ಅನುಭಾವಕ್ಕೆ 
ತಿರಂಗಿಸುವ ಶಕ್ತಿ ಸಾಲದೆ ಹೋಗಿರಬಹುದಂ. 


“ಪ್ರೇಮದಂಥ ವಸ್ತು ಜಗದೊಳಗೆ ಇಲ್ಲ ಮನಗಂಡ ಮಾತು” ಎಂದು 
ಮಧುರ ಚೆನ್ನರು ಹಾಡಿದ್ದಾರೆ. ಈ ಮಾತು ನನ್ನ ಅನುಭವಕ್ಕೂ ಒಂದಿದೆ. 
ಈ ಕವನಗಳಲ್ಲಿ ಏನಾದರೂ ಸ್ವಾರಸ್ಯವಿದ್ದರೆ ಆದು ಆಂಗಡಿ, ಇಂಚಲ, 
ತುರಮರಿ ಮೊದಲಾದ ರಸಿಕ ಮಿತ್ರರ ಸ್ನೇಹಕ್ಕೆ ಸಲ್ಲಬೇಕಾದುದು. ಇವು 
ಗಳಲ್ಲಿ ಕೆಲವು ಜಯಕರ್ನಾಟಕ, ಉಷಾ, 


ಗಾ 
[NN 


ಪ್ರ ವೆ ಪ್ರ 
ಗಳಲ್ಲಿ ಪ್ರಕಟವಾಗಿವೆ. ಆ ಪತ್ರಿಕೆಗಳ ಸಂಪಾದಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸು 
೧ ಲು ರ್ಯ ಇಷ್ಟ ಜ್‌ 


ವುದು ನನ್ನ ಕರ್ತವ್ಯ. 


ಈ ಕವನಸಂಗ್ರಹವು ಜೀಕಿ ಬರಲು ಕವಿ ಈಶ್ವರ ಸಣಕಲ್ಲ ಅವರ 
ತವರೂರಾದ ರಬಕನಿ ಉಯ್ಯಾಲೆಂರಾಗಿ ಪರಿಣಮಿಸಿದೆ. ಶ್ರೀ. ಚ. ಚ. 
ಅಬಕಾರ ಮೊದಲಾದ ಮಿತ್ರರು ಜೋಕಾಲಿಯನ್ನು ಒಲುಮೆಯಿಂದ ಕಟ್ಟೆ 
ನಲುಮೆಯಿಂದ ತೂಗಿದ್ದಾರೆ, ಅಂದವಾದ ರೀತಿಯಲ್ಲಿ ಕಣ್ಣೆದುರು ಬಂದ 
ನಕ್ಷತ್ರಗಾನವು ಅವರ ಪ್ರೇಮದ ಪ್ರತೀಕ. ತಮ್ಮ ಕಲ್ಪನೆಯ ಬೆಳಕಿನಲ್ಲಿ 
ಈ ಸಂಗ್ರಹಕ್ಕೆ ಒಪ್ಪುವ ಚಿತ್ರಗಳನ್ನು ಬರೆದುಕೊಟ್ಟ ಶ್ರೀ ಅಲ್ಲಪ್ಪ ಹುದ್ದಾರ 
ಅವರಿಗೂ. ಶ್ರೀ ಅಕಬರ ಅಲಿ ಅವರಿಗೂ ನಾನು ಯಣಿ. ಸಂಂದರವಾಗಿ 
ಮುದ್ರಣಗೈದ ಮಿತ್ರ ಸಮೂಹ ಮುದ್ರಣಾಲಯದ ಒಡೆಯರ ಉಪಕಾರ 
ವನ್ನು ಸ್ಮರಿಸಂತ್ತೇನೆ. 


ಲಿಂಗರಾಜ ಕಾಲೇಜ, 
ಬೆಳಗಾಂವಿ ಡಿ. ಎಸ್‌. ಕರ್ಕಿ 
೧೩-೫-೪೯ 


ಕೆ 


ತೆ 


'೦ಉ ಇರಲಿ ಟಿ ಹಿಂ WN = 


16. 


ಪರಿವಿಡಿ 


ವಕ್ಷಪ್ರಗಾಷ / ೧ 
ಸ್ವಾತಂತ್ರ್ಯಕ್ಕೆ ಸ್ವಾಗತ / ೨ 
ಪ್ರಭಾತ ಗೀತ / ೪ 
ಕಾರವಾರ / ೬ 

ಬಾಳ ವಡೆಸು / ೮ 
ವಟದಾಜನಿಗೆ / ೯ 
ತಾಯಿಂ ಎಲ್ಲಿ? / ೧೦ 
೨೦, ಪವಂಂದಂಕಿ / ೧೭. 
ಕಂದಂಡ ಹೂಗಾರ್ತಿ /೧ 
ನನ್ನ ನಮ್ನ ವತಾತಂ / ೧೮ 
ಮೂದಿ೦ಂಗಳ ದಾಣಿ / ೨೦ 
ವಂಲ್ರಿಗೆಗೆ / ೨೨ 

ಹಾಸ ವರ್ತಕಿ / ೨೪ 

ಲಪ - ಲತೆ / ೨೨% 

ಕವಿ ರವೀಂದ್ರ / ೨೭ 
ಮಂದ ಇಟಿಂಕಹಾಜದಿ ಹೊನ / ೩೦ 
ಅನುಜವ ವಂ೦ಟಮಪ / ಹ 
ಅಕ್ಕಮಹಾದೇವ / 5 

ಶಸ್ತೂದ ಬಾ / ೩೬ 

ಅವಂದ ಜ್ಯೋತಿ / AC 

ಕೆದೆಯ ದಂಡೆಂಯಂಲ / ೩೯ 
ಮೇವು ಕನ್ನಡದ ದೀಪ / ೪.೨ 
ಗರ್ಭಸ್ಥ ಶಿಶಂ / ಅಳ 

ಜೀಮತಷಪ೦ತಂ / ಸ ತೆ 

ಸಮಜ ಪ್ರೋಮ ಯೋಗ / ೪ರ 
೦ರತಾವ ಸೊಗಸಂ 1 / ೫೧ 

ಜೀವ ಜಗ / ೫.೨ 


28. 
ಆರ್ಟ 
30. 
31. 
32 
ಚರ 
34. 
3S. 
36. 
ಸ 
38. 
ಎಟ. 
40. 


41, 


42. 


ಕೆ / ೫೮ 
ತಂತ, ಯೋಗಿ / ೫೯ 
ರಲಿನ ದನಿ ಎಲ್ಲಿ? / ೬೨ 
ಲೆ / ೬೩ 
ರಂಗದ ಬೀಸುವ ಕಲ್ಲಿಗೆ / ೭೦ 
ದಿವ್ಯ ಸ್ಪರ್ಶ / ೭೨ 
ಮೋಘೋಪಾಸನೆ / ೭೪ 
ಮೋಡಗಳ ಹೂಂ / ೭೨೫% 
ಬಂದ ಮುಳೆ ನಿಂದಮೇಲೆ / ೭೯ 
ರಂಗೋಲಿ / ಆಣ 
ನೀಲ / ೮೩ 
ಕರೆವನೇ ಅವ! / ೮೫% 
2ಕೆಲುವಗಲು, ಚೆಲುವಿಗೆ / ಆದ 
ಷ್ಮದೇಖವಂದ ಎಜೆ / ೯೦ 
ದಿವ್ಯ ಜ್ಯೋತಿ / ೯೧ 


ಟೆ 


ಹ್‌ 


ಹಾ 


(೪ 


(9 


ನಕ್ಷತ್ರ ಗಾನ 


ಹಗಲೆನ್ನದೆ ಇರುಳೆನ್ನದೆ ಗಗನಾಂಗಣದಲ್ಲಿ 
ಯಾವುದೋ ಭಾವದ ತಾಳಕೆ ಚರಣಂಗಳ ಚಿಲ್ಲಿ 
ದೂರದಿ ತೂರುವ ಕಿರಣ-ಶ್ರೇಣಿಯ ತಾನದಲಿ 
ಹೊರಗಿವಿಗೈೆ ದದ ಗಾನವಗೈ ವೆವು ಮೇಳದಲಿ. 


ಮುಗಿಯದ ಮುಗಿಲಿನ ಕಡಲಲಿ ನಲಿನಲಿದೀಸಂವೆವು 
ಯುಗಯುಗದಲಿ ಅಚ್ಚಳಿಯದ ನಗೆಯನು ಸೂಸುವೆವ್ತ 
ಬಯಲಿಗೆ ಬಗೆ ಬಗೆ ರಾಗದ ಬಲೆಯನು ಬೀಸುವೆವು 
ಮಂಗಳ ಗೀತಂಗಳೊಳಾತ್ಮಂಗಳ ಮೀಸಂವೆವು. 


ಖಹುತುಯತುಗಳು ತಳೆಯುವ ರತಿ ಇಳಿಯುವುದೆಮ್ಮಿಂದ 
ಮನಮನದಲಿ ಮೂಡುವ ಮತಿ ಸುಳಿಯುವುದೆಮ್ಮಿಂದ 
ಅನುರಾಗಕೆ ಅನುರಾಗವ ಮೇಳಿಪುದೆಮ್ಮಂದ 
ಇಂತೊಗೆಯುತಲಿದೆ ಸಂತತ ಆಂತರ್ಯದ ಛಂದ. 


ನಾಗಪಂಚಮಿ ಆಗಸ್‌ ಎ ೧೯೪೮ 


ಕ್ಷತ್ರಗಾ 


[4 


ಸ್ವಾತಂತ್ರ್ಯಕ್ಕೆ ಸ್ವಾಗತ 


ಬಾ, ಉಸಿರೆ, ಬಾ 
ಹೊಸತು ಬಂದ, ವಾಡಿವುಂಸಿರೆ 


ಹೊಸತಿಲಲ್ಲಿ ಬಾ 


ಎದೆಯ ಎದೆಯ ಕರೆಯ ನಂಬಿ 

ನಾಡ ನಾಡಿಗಳಲಿ ಹೊಮ್ಮಿ 

ಜೀವ ತುಂಬಿ ಭಾವ ತುಂಬಿ 
ಬಾಳ ತುಂಬಿ ಬಾ. 


ಹೊಸತಿಲಲ್ಲಿ ರಂಗವಲ್ಲಿ 
ತಳರು ತೊಂಗಲಲ್ಲಿ ಇಲ್ಲಿ 
ಕಣ್ಣೆ ಕಣ್ಣೆ ಚೆಲುವ ಚೆಲ್ಲಿ 
೧ 82 ಮಾ 
ಕರೆಯುಂತಿಹವು ಬಾ. 


ಜಗದ ಮನದ ಬನದೊಳಾಡಿ 
ಅರಳಿದಲರ ಕಂಪ ಹದಡಿ 
ಕರುಳ ತೀಡಿ ಹಾಡ ತೋಡಿ 


ಹಿಗ್ಗ ನೀಡಿ ಬಾ 


ವಿಧ ವಧ ವಿಜ್ಞಾನದಲ್ಲಿ 
ಸಕಲ ಲಲಿತ ಕಲೆಗಳಲ್ಲಿ 


ವಿವಿಧ ಅಂಗ ರಂಗದಲ್ಲಿ 


ಸುಳಿದು ಹೊಳೆದು ಬಾ. 


ನಾವು ಕಂಡ ಕನಸಿನಲ್ಲಿ 

ಜೀವ ಬರೆದು ಬಣ್ಣದಲ್ಲಿ 

ದಿಟವ ತೆರೆದು ದ ಓಷ್ಟಿಯಲ್ಲಿ 
ರಾ 


ನಾಡಿನುಸಿರೆ ಬಾ. 


ಶಲೆ ಅಲೆ ಅಲೆ ಬಂದು ಕೂಡು 


ಚಕ್ರಧ್ವಜಕೆ ಉಸಿರನೂಡು 


G@ 


ನೀಲದಲ್ಲಿ ಲೀಲೆ ಮಾಡು 


ನೀನೆ ಸಕ್ಕಾರ್ತಿ ಬಾ. 


ಸಕ್ಷತ್ರಗಾನ ೩ 


ಆ. ನಕ್ಷತ್ತಗಾನ 
ಪ್ರಭಾತ ಗೀತ 


ಏಳೆಯ್ಯಾ ಏಳು ಬಾಳಾ 
ಕೇಳದೆಯೆಂ -ಜಗದ ಗಂಟೆಗಳ ಮೇಳ ! 


೧ 


ಜಗವು ಕಣ್ಣೆ ರೆಯುತಲಿದೆ.ತೆರೆದಂತೆ 
ಜಗದ ಚೆಲುವರಳುತಲಿದೆ. ಒಡನೆ 
ಜಗದಾಣ್ಮನಸಮ ಲೀಲೆ- ಸುತ್ತಲುಂ 
ಮೊಗವೆತ್ತಿ ನಗುತಲಿಹುದು_ಮಗುವೇ. 


೨ 
ಹಸುಳೆ ನೀನೆದ್ದು ನೋಡು ಮೂಡಲಲಿ 
ನಸುನಗೆಯ ಬಿಂಕದಿಂದ.- ಚೆಲುವೆ 


ಉಪೆ ಮೂಡಿ ಬರುತಲಿಹಳು-ನಿನಗೊಲ್ಲು 
ಹೊಸ ಸ್ವಾಗತವನೀಯಲು- ಏಳು. 


ಧಿ 
ತಂಬೆಲರು ತೀಡುತಲಿದೆ--ನಿನ್ನ ಸುಯರ್‌ 
ಗಂಪನರಸುತ ಪೂಗಳ._ಕಂಪು 
ತುಂಬದದರೆದೆಯ ನೀನೇ-ಉಸಿರೆತ್ತಿ 
ಹಂಬಲವ ಹರಿಸು ಕರುಣಾ..ಭರಣಾ. 


ನಕ್ಷತ್ರಗಾನ ೫ 


೪ 


ಹಕ್ಕಿಗಳು ಹರುಷದಿಂದ-ಮೈೈ ಮರೆದು 
ನಕ್ಕು ನಲಿಯುತ್ತಲಿರುವ-ಜಗದ 
ಉಕ್ಕಂದದೈ ಸಿರಿಯನು-ಹಾಡುತಿವೆ 
ಅಕ್ಕರತೆಯಿಂದ ಕರೆದು-ನಿನ್ನ 


೫ 


ಮೆಲಮೆಲ್ಲನೆ ಕಂಗಳ-ರೆಪ್ಲೆಗಳ 
ಸಲ್ಲಲಿತಮಾಾಗಿ ಎತ್ತಿ-ತೆರೆದು 
ಚೆಲ್ಲನೋಟವನು ಬೀರಿ-ವಾಲ್ದೆಸೆಗೆ 
ಚೆಲ್ಹಿಕೆಯ ಹೊನಲ ಹರಿಸಾ-ಆರಸಾ 


A 


ಸಂಗವಣಿಯಾಗುತಲಿದೆ-ದೆಸೆ ದೆಸೆಗೆ 
5೦ಗಂ ರಂಗಿನ ತೆರೆಗಳ-ನಡುವ್ನೆ 
ಸಂಗಾಧರನೆ ಕಂಗಳ-ತೆರೆದೆದ್ದು 
ಹಂಗರದ ಶಿಖರ ತೋರಾ-ಧೀರಾ 


ಪಿ 


ಕನಸು-ನಾಡಿನ ಮೋಡಿಯು-ಸಾಕೀಗ 
'ನಸು._ನಾಡಿನೊಳುದಯಿಸಿ-ಚಲಿಸಖ 
ುನಗೆಂದೆ ಹಾರೈ ಸಿದಜಗದ ಜೀ- 
ತನವ ನವಗೊಳಿಸಂ ಲೀಲಾ-ಲೋಲಾ 


ಕಾರವಾರ 


ಕಾರವಾರದಲೊಂದು ಚೆಂದದ ಪುನೆಯನು 
ಮಾಡಿಹೆವು-ನಾವು-ಮಾಡಿಹೆವು 

ಸಿಂಗಾರರಸದಿಂದ ತುಂಬಿದ ಬಾಳನು 
ಬಾಳಿಹೆವು-ನಾವು-ಬಾಳಿಪೆವು. 


ಕಾರವಾರವನಾಳ್ವ ಸೃಷ್ಟಿದೇವಿಯ ಚೆಲ್ವ 

ಬನಬನದಲಿ ಜೋಲ್ವ ಜೋಕಾಲಿಯಲಿ ನಮ್ಮ 

ಬಾಲರಾಜನನೋಡಿ, ನಲಿದು ಜೋಗುಳಹಾಡಿ 
ತೂಗಿಹೆವ- ನಾವು ತೂಗಿಹೆವು 
ಆನಂದವನೆ ಉಂಡಂ ತೇಗಿಹೆವು. 


ಆಚೆ ಹಸಿರು ಗಿರಿ ಈಚೆ ಸಾಗರ ನೀಲಿ 

ಹಬ್ಬಿರೆ ಹೊಗರೇರಿ ಮಧ್ಯದ ಮಳಲಲಿ 

ಗುಬ್ಬಿಗೂಡನು ಮಾಡಿ ತೀಡುವ ಎಲರಲಿ 
ರಾಜನ “ಗಾಗೂ' ಕೇಳಿಹವು 
ಬಗೆ ತೆರೆದ ಮುಗಿಲಲ್ಲಿ ತೇಲಿಹೆವು. 


ನಕ್ಷತ್ರಗಾನ 


ದಂರಿದು ದೊರೆವ ತೆರೆ, ತೆರೆಯ ಕೊನೆಯ ನೊರೆ- 
ಯಿಂದ ರಂಜಿಪ ಮೇರೆಯರಿಯದ ಕಡಿಲೇರೆ 
ಬೆಳ್ಚಿಂಗಳಿರುಳಲ್ಲಿ ಬೆಳಕಿನ ಹೊನಲಲಿ 

ಎದೆಯ ದೋಣಿಯ ತೇಲಬಿಟ್ಟಿಹೆವು; 

ಗಗನ ಗೋಪುರಗಳ ಕಟ್ಟಿಹೆವು. 


ಸಂಜೆಯ ಸಮಯದಿ ಪಡುವಲ ಮುಗಿಲಲಿ 
ಬಣ ಬಣದ ಬಲೆ ಕಣಿ ಗೆಸೆದು ನಿಲೆ 
ಗಾ ಣಂ ಣ 
ರಾಜರ ರಾಜನ ಅನುಪಮ ತೇಜನ 
ಬಾಳಿಗೆ ಬಣ್ಣವ ಕೊಟ್ಟಿದೆವ; 
ಚಿನ್ನದ ಮೆರುಗನು ಇಟ್ಟಿ ಹೆವು. 


ಮರದ ನೆಳಲ ತಂಪು, ತೀಡುವೆಲರ ತಂಪು 
ಹೆರಳ ಹೂಗಳ ಕಂಪು ಸೇರಿ ಸಂದಿರೆ ಸೊಂಪು 
ಶಾಂತಿಯ ಸೆರೆಯಲಿ ಸಮರಸದೊಡಲಲಿ 
ಮಗುವಿನ ಬಗೆಯನು ನೆಯ್ದಿಹೆವು; 
ಮನದ ಮಂದಾರವು ಅರಳುವ ಸಮಯವ 
ಕಾಯ್ದಿ ಹೆವು-ನಾವು-ಕಾಯ್ದಿ ಹೆವು. 


೮ ಹಕ್ಷತ್ರಗಾನ 
ಬಾಳ ನಡೆಸು 


ತಾಳಲಯಂದಲಿ ಬಾಳ 
ವಡೆಸು ದೇವಾ. 


ನಿನ್ನ ಚಿತ್ತದ ಸಂಗ- 
ದಿಂದ ಭಾವತರಂಗ 
ನೆಗೆದಂ ಬಾಳ್‌ ರಸರಂಗವಾಗಂವಂತೆ- 


ಹಗಲು ಸೂರ್ಯನ ಕಿರಣ 
ಇದುಳು ಚಂದ್ರನ ಕಿರಣ. 
ಗಳಿಗೆ ಅಂತಃಕರಣ ಸ್ಲುರಿಸುವಂತೆ- 


ನಾಳ ನಾಳಗಳಲ್ಲಿ 
ನರ್ತನದ ಗತಿಯಂಲ್ಲಿ 
ಜೀವ ಉತ್ಸಾಹದಲಿ ಕಲಿಸಂವಂತೆ.. 


“ಸರಿಗವಂ?ದ ನದಿಯಲ್ಲಿ 
ಹದಿಗೋಲ ತೆರದಲ್ಲಿ 
ನನ್ನ ಜೀವನ ತೇಲಿ ಸಾಗಂವಂತೆ. 


ನಕ್ಷತ್ರ ಗಾನ ೯ 
ನಭಿರಾಜನಿಗೆ 


ನಟರಾಜ, ನಿನ್ನಾಪ್ರಚಂಡಲಯ ತಾಂಡವದಿ 
ಘನತಿಮಿರಮಂ ಮಧಿಸಿ ತೈಜಸವ ಹೊರಹಿರಿದು 
ಆ ಬೆಳಕಿನಿಂದೆನಿತೊ ಗ್ರಹ ತಾರೆಗಳ ಸಮೆದು 
ಆಕಾಶದೊಳ್‌ ನೇರಮಾಗಿ ಕೀಲಿಸಿ ಕ್ರಮದಿ 
ನಾಟ್ಯವಿನ್ಯಾಸದಿಂ ಭ್ರಮಣಗತಿಯಂ ನೀಡಿ 
ತಿಗುರಿಯೊಲು ತಿಠ್ರೆಂದು ತಿರುಗಿಸುತ ನಲಿನಲಿದು 
ಸರಸ ಸಮ್ಮೋಹ ಸಮ್ಮೇಳನದಿ ಮೈಮರೆದು 
ಸುರಿಸುತಿಪೆಯಂತೆ ಸಮರಸವ, ನೀಂ ಸೊಗಸಾಡಿ ! 


ಅದರಾ ಸಮರಸವನೆಲ್ಲ ಬರುಗನಸೆನಗೆ 
ಎನ್ನಂತರಂಗ ವಿಶ್ವದ ಕಟ್ಟು ಕೃಮಗೆಟ್ಟು 
ಹೋಗಿಹುದು ಎನ್ನೊಡಲಚಕ್ರಗಳು ಬವಣ ಬಗ್ಗೆ 
ಗಾಣದೆಯ ನಿಂದಿಹವು ತೊಡಕಿನಲಿ ನೆಲೆಗೆಟ್ಟು 
ಇಲ್ಲಿ, ಎನ್ನೊಡಲಾಳದಲಿ, ನಾಟ್ಯವಾಡು ಬಾ 
ಅಂತರಂಗದ ಗ್ರಹಗಳಂ ಮೇಳಗೊಳಿಸು ಬಾ. 


೧೦ ನಕ್ಷತ್ರ ಗಾನ 
ತಾಯಿ ಎಲ್ಲಿ? 


ಎದೆಯ ಎದೆಯೊಳಗಿಂದ 

ಶೊರದಗಿನರೆಮರೆಯಿಂದ 

ಕೂಗೊಂದು ಕೇಳುತಿದೆ : “ತಾಯಿ ಎಲ್ಲಿ? 
ನನ್ನ ತಾಯಿ ಎಲ್ಲಿ ?' 


ಕಾಲವಾಹಿನಿಯಲ್ಲಿ 

ಹಿಂದೆ ಹರಿಗೋಲ್‌ ಚೆಲ್ಲಿ 

ನೆನಸು ಆರಸುತಲಿಹದಂ ತಾಯಿ ಎಲ್ಲಿ 
-_-ನನ್ನ ತಾಯಿ ಎಲ್ಲಿ ?” 


“ಮುಂಗಂರುಳ ನೇವರಿಸಿ 

ಕಣ್ಣಿನಲಿ ಕಣ್ಣಿರಿಸಿ 

ಮನ ತೆರೆದು ಮರೆಯಾದ ತಾಯಿ ಎಲ್ಲಿ ? 
ನನ್ನ ತಾಯಿ ಎಲ್ಲಿ ?'' 


“ಮೆಲುಮೆಲನೆ ಮೈದಡವಿ 

ಚೆಲುವಿಕೆಗೆ ತಲೆ ಕೊಡಹಿ 

ಕರಂಳನ್ನು ಹಂರಿಗೊಳಿಸಿ ಹೋದಲೆಲ್ಲಿ ? 
_-ನನ್ನ ತಾಯಿಂ ಎಲ್ಲಿ ?” 


*ಮುಂದಲೆಯ ಸಲೆ ಮೂ, 
ಮುತ್ತಿನೊತ್ತನಂ ಸಲಿಸಿ 
ಎದೆಯಲಿ ಒಲವಿಟ, ತಾಯಿ ಎಲಿ ? 
ಲು 6 [ae ಸ 
ನನ್ನ ತಾಯಿ ಎಲ್ಲಿ ?” 


“ಅರೆವಿರಿದ ತುಟಿ ತಟ್ಟಿ 
ಚೆಂಗದಪುಗಳ ಮುಟ್ಟಿ 
ಮೊಗದಲ್ಲಿ ನಗೆಯಿಟ್ಟು ಹೋದಲಳೆಲ್ಲಿ ? 
—ನನ್ನ ತಾಯಿ ಎಲ್ಲಿ ?” 


“5 ಇಲೆಯೂಡಿ ಹಾಲ್ನೀಡಿ 

ನಲಿದು ಜೋಗುಳ ಪಾಡಿ 

ಸ್ವರ್ಣ ಸ್ವಪ್ನವ ರಚಿಸಿ ಹೋದಳಲ್ಲಿ ? 
ನನ್ನ ತಾಯಿ ಎಲ್ಲಿ ?' 


ಕನ್ನಡರ ನಾಡಿನಲಿ 

ಚಿನ್ನದಾ ತೊಟ್ಟಿಲಲಿ 

ಹೆಸರಿಟ್ಟು ಅಸುವಿಟ್ಟು ಹೋದಲೆಲ್ಲಿ ? 
—ನನ್ನ ತಾಯಿ ಎಲ್ಲಿ ? 


೧೨ ನಕ್ಷತ್ರ ಗಾನ 


ಅರ್ಥವಿಲ್ಲದ ನುಡಿಗೆ 
ಅರ್ಥಗೂಡಿಸಿ ಅದಕೆ 
ಕನ್ನಡದ ಕಳೆಯಿಟ್ಟ ತಾಯಿ ಎಲ್ಲಿ? 
—ನೆನ್ನ ತಾಯಿ ಎಲ್ಲಿ?' 


ತಾಯಿ ಮಗುವು ಆಡುವಲ್ಲಿ 

ಸುಳಿವಳವಳು ಭಾವದಲ್ಲಿ 

ಭಾವದೇವಿಯಾಗಿ ಇಳಿವಳೆನ್ನ ತಾಯಿ 
--ನನ್ನ ತಾಯಿ, 


ಶಿರಿವ ಮುದುಕಿ 


ಜಗದ ಉ 


0 
ತ 
-L 
CL 
(೭ 
2 
@ 


ಕಾಲು ದಾರಿ ಹಾಳು ದಾರಿ 


ಬಾಳ ತಬ್ಬಿದೆ. 


ಬೇಡಿ ಬಳಲಿ ಊರ ಒಳಗೆ 
ಬರಿದೆ ತಿರುಗಿ ಮನೆಗೆ ಮನೆಗೆ 
ಮರಳಿ ಬಂದರೇನು ಕೊನೆಗೆ 
ದಾರಿ ಕಾದಿದೆ. 
ಇಳೆಯೊಳೆನ್ನ ಪಾಲಿಗಿಂದು 
ಒಂದೆ ಉಳಿದಿದೆ. 


ಊರು ಉಂಟು : ನನ್ನದಲ್ಲ 
ಮನೆಗಳುಂಟು : ನನ್ನದಿಲ್ಲ 
“ಬಾರೆ ಮುದಂಕಿ” ಎಂಬರಿಲ್ಲ 
ಇಡಿಯ ಊರಲಿ, 
ಯಾರಿಗೆಂದು ನನ್ನ ಎದೆಯ 
ಅಳಲ ತೋಡಲಿ. 


ನಕ್ಷತ್ರ ಗಾನ ೧೩ 


೧೪ ನಪಕ್ಷತ್ರ ಗಾವ 


ಸಾಕು ಪಶಂವು ವೆರೀದಂ ಒಬಂದಂ 
ತಮನ್ನ ಕೊಟ್ಟಿಗೆಯೆಲಿ ವಿಂದ 
ಮದೆಯೊಳಿರಂಛ ಕಲೆಯ ವ೦ಂದಂ 
ನನ್ನದೀ ಗತಿ 
ಮವಂಷಂಜ ಜವಂವಂಮೇಜೆ ಬುಂತಂ ? 
ಅದಿಮವುದೇ ಮತಿ ? 


ಮವಗಲು ತಿದರಿಗಲೆಷಹಗೆ ಹಾದ 
ಇರದಂಳು ಮುಲಗಲೊ೦ಡದು ಬೀದಿ 
ಬದಿಯಂ ಹಾದಿ, ಒ೬ರಿಂಶರು ಬೀದ 
ಬಾಳ ಬಲಶುಲಲಿ 
ಒರದಂವುದೆ೦ಂದಂ ಒಲವಿಮುಲಿಂಯಂ 
ಮೋೇಲಿಬಿಂದಲ್ಲಿ ೨? 


ಮಂಚತ್ಹಿ ಮಾಮ ! ನನ್ನ ಹಾದಿ 

ಪಪಗೆ ಗತಿ » ಅದನು ದೂರಿ 

ಪಡೆವುದೇವಂ ?-ಮಂದಂಕ ತೋರಿ 
ವಡೆಸಂತಿದಂವುದಂ. 


ಪಂವದಿ ಮೋಲಿವವವ ಹೆಸದ 
ನುಡಿಸಂತಿದಂವುದಂ. 


ನಕ್ಷತ್ರ ಗಾನ ೧೫ 
ಕುರುಡ ಹೂಗಾರ್ಶಿ 


ಆಂದು ಕಂಡೆನಂ ನಾನು ಎಂದು ನೋಡದ ನೋಟ 
ದಿಟವೊ, ಸ್ವಪ್ನವೊ, ಇಂದು ಸಂದೇಹದಾಟ. 


ಎಳೆವಯದವಳಂ ಕನ್ನೆ, ಹಮ್ಮಕ್ಕಳಲಿ ರನ್ನೆ 
ವಿಧಿಯೇಕೆ ಕುರುಡುತನವಿಟ್ಟನಲ್ಲಿ? 

ಚೆಲುವಿನಾ ಲಲನೆಯನು ರೂಎಿಸುವ ಸಮಯದಲಿ 
ವಿಧಿ ತಾನೆ ಕುರುಡನಾದನೆ ಕುರುಡರಲ್ಲಿ ? 


ಎನವಳ ಮನದ ಬಗೆ ! ಎಂತವದೊ ಮನದ ಬಗೆ 
ಕುರುಯಾಡಿದರು ಅವಳೆ ಹರ್ಷವಂರ್ತಿ | 
ಕಣ್ಟಳಕಂ ಹಿಂಗಲೇನವಳ ಆಂತರ್ಯದಲಿ 


ಬೆಳಗಿತ್ತು ಪರಿಶುದ್ಧ ಜೀವಜ್ಯೋತಿ ! 


“ಇದೊ ಕೊಳ್ಳಿ, ಇದೊ ಕೊಳ್ಳಿ ಮೃದು ಮಧುರ ಪ್ರಷ್ಟಗಳ 
ಕುರುಡಿ ನಾ, ಚೆಲುವೆಂತೊ ಕಾಣಲಾರೆ 

ತಾಯಿ ಪೃಥಿವೀ ದೇವಿ ನೀಡಿದೀ ಕುಸುಮಗಳ 
ತಂದಿರುವೆ ನಿಮಗೆಂದೆ, ಕೊಳಿ ೯ ಮನವಾರೆ” 


೧೬ ನಕ್ಷತ್ರು ಗಾನ 


ಎಂದು ಹಾಡುತ ತಂಗ ಮಾರುತಿರ್ದಳು ಹೂವ 
ಕೌತುಕವನೇ ಜನಕೆ ಮಾರದಂತೆ 

ಕೊಂಡವರು ಕೊಳ್ಳದವರೆಲ್ಲರೂ ಕೂಡಿಯೇ 
ಪರಿಶುದ್ಧ ಹರುಷವನು ಹೊಂದುವಂತೆ 


ಏನು ಸಂಗೇತವದು ! ಎಂಥ ಕೋಮಲ ಕಂಠ ! 
ಈಗಲೂ ಕಿವಿಗಮೃತ ಕರೆಯುತಿಹುದು. 

ಅವಳ ಚೆಲುವಿನ ನಿಲವು ಸರಳಗಮನದ ಗೆಲುವು 
ಇಂದಿಗೂ ಕಣ್ಣಿದಿರು ಕಟ್ಟಿರುವುದು. 


ಪಾಪವಾಸನೆಯೆಂಬ ಗಾಳಿ ಸುಳಿಯದು ಅಲ್ಲಿ 
ಅವಳ ಚೆಲ್ವ್ಹಿಕೆಯಲ್ಲಿ ಅದುವೆ ಚೋದ್ಕ ! 

ಸ್ವರದಲ್ಲಿ ಯಾವುದೋ ಸ್ವರ್ಗೀಯ ಆನಂದ 
ನೆಲಸಿತ್ತು ಅದು ಪಾಪಿಗೆಂತು ಸಾಧ್ಯ ? 


ಸಹಜಸುಂದರವಾದ ಛಂದದಲಿ ಸಾಗಿತ್ತು 
ಅವಳ ಜೀವನವು ಸಂಗೀತಲಹರಿ ! 
ಹಣವು ಬಂದರು ಸರಿಯೆ, ಬಾರದಿದ್ದರು ಸರಿಯೆ 
ಮನದ ಸಂತ್ಸಪ್ತಿಯೇ ಸೌಖ್ಯದ ರಣುರಿ. 


೨] 


ಸಕ್ಷತ್ರಗಾನ ೧೭ 


ಕಣ್ಣುಕತ್ತಲೆಗವಿದ ಮೊಗದ ಸಂಪದವಿಂತು 
ಕಣ್ಣಿದ್ದರಿನ್ನಾವ ಕಾಂತಿಯುಲ್ಲಸವೋ! 
ಕಣ್ಣಿಲದಿಹ ಕೊರಗು ಪರರಿಗಲ್ಲದೆ ಪ್ರಮದೆ 
ಬೂೂಲಗನರಿಯಳು ಅವಳದೆಂಥ ಸಂತಸವೋ! 


೧೮  ವಕ್ಷತ್ರಗಾವ 


ನನ್ನ ನಿನ್ನ ಮಾತು 


“ಎಲ್ಲರ ಮಾತು ಕೇಳಿಹೆನಮ್ಮ 
ಎಲ್ಲ ಸಪ್ಪೆ ಮಾತು ! 
ಹಾಲು ಸಕ್ಕರೆ ಬೆರಸಿದ ಹಾಗೆ 


ನನ್ನ ನಿನ್ನ ಮಾತು. 


ಮನೆಯಲಿ ಮುತ್ತಿನ ಮಳೆ ಸಂರಿದಂತೆ 
ನನ್ನ ನಿನ್ನ ಮಾತು 

ಎನಿತು ಸುರಿದರೂ ಸಾಕೆಂದೆನಿಸದಂ 
ನನ್ನ ನಿನ್ನ ಮಾತಂ. 


ಚಿಕ್ಕೆಯಂತೆ ಥಳಿಥಳಿಸುವುದಮ್ಮಾ 
ವನ್ನ ನಿನ್ನ ಮಾತು 
ನಿನ್ನ ನಗೆಯ ಬೆಳಕನ್ನೇ ಹೋಲುವುದು 


ತಾ? ಹಾವ ಅ ಅ 
ಯೆ ನಿನ್ನ ವತಾತಶತು. 


ಕಾರಂಜಿಯೊ ಎನೆ ಪುಟಿಯುವುದವತ್ನಾ 
ನನ್ನ ನಿನ್ನ ಮಾತು 
ಪುಟಿ ಪುಟಿದಂತೆ ನಲಿಯೋಣವತ್ಮಾ 


ಎಲ್ಲವನ್ನು ಮರೆತು. 


ಪಕ್ಷತ್ರಗಾನ ೧೯ 


ನೀವು ಕಲಿಸಿದೀ ಕನ್ನಡ ಮಾತು 
ಚಿನ್ನದಂಥ ಮಾತು ! 

ನಿನ್ನ ಮೈಯ ಬಣ್ಣ ವನೆ ಕದ್ದಿಹುದು 
ಅಂತೆ ಇರುವುದಿಂತು 


ಕಂಪು ತುಂಬಿ ತುಳುತುಳುಕುವುದಮ್ಮಾ 
ತಿನಲ್ಲಿ, 

ಹೂವು ಅರಳಿದೆ ಹೇಳಮ್ಮಾ 
ಹೃದಯದಲ್ಲಿ? 


ಲ 


9 
| 


ಇ 


ಯಾ 


tl 


೪ 
Fl 


ನುಡಿಯಲು ವೀ ತುಟಿ ತೆರೆಯು ವುದೇ ತಡ 
ಉಕ್ಕುವುದಕ್ಕರತೆ 

ಅವನ್ಮಾ ನಿನ್ನೀ ಪುಟ್ಟೆದೆಯ 
ಎಷ್ಟಿರುವುದೆ ಪ್ರೀ 


318 


೦.೫ 


(0 


“ಕಂದಾ, ಕಡಲಲಿ ತೀರದ ನೀರನು 
ತುಂಬಿರುವಾ ದೇವ 

ಎಂದೂ ತೀರದ ಪ್ರೀತಿಯ ನನ್ನೀ 
ಎದೆಯಲಿ ತುಂಬಿರುವ.” 


೨೦ ನಕ್ಷತ್ರಗಾನ 


ಹೂದಿಂಗಳ ರಾಣಿ 


ಬಂದೆಯಾ, ಬಾ, ರಾಕಿ 
ಬೆಳುದಿಂಗಳ ರಾಣ 


ತಿಳಿಬೆಳಕಿನ ಬಲೆಯ 


ಬೀಸುತ ಮೆಲುವಗೆಯಂ 
ಸೂಸಂತ ಸದಿ ಇರುಳ 
ತಿಳಿಬಾನಿನ ವಿಮಲ 
ಶಾಂತಿಯ ಸಮಂಯಂದಲಿ 
ಸುಳಿಯುತ ಬೆಡಗಿನಲಿ 
ಬಂದೆಯಾ ಬಾ, ಜಾನಿ . 
ಹೂದಿಂಗಳ ದಾನಿ. 


ಬಿಳಿಮೋಡದ ಸೆರಗ 
ಎಳೆದೊಮ್ಮ ಬೆಡಗ 
ಬೀರಂತಲಿನ್ನೊವೆನ್ಮ್ರ 
ಸರಿಸುತ ಮೈ ಜಂವೆದ್ಮಿ - 
ನನ್ನವ ನಾಲು ಮೈ ತೋರಿ 
ಮದು ನಿಮಿಷದೆ ಜಾರಿ 
ವಮಂಸುಕಿಡುತಿಹ ರಾಕಿ 
ಬಿನ್ನಾಣದ ರಾಣಿ. 


ನಕ್ಷತ್ರ ಗಾನ ೨೧ 


ದಿನಕೊಂದು ಚೆಲುವು 
ಮೈಗೂಡುವ ನೋಟ 
ತೆರೆಮರೆಗಳ ಒಲವು 
ಹೂಡಿಹಂದೀ ಆಟ 
ಜೀವನರಸದೊರತೆ 
ತರತರದೊಳಗಿಹುದೇ ? 
ಉತ್ತರಿಸೌ ಜಾಣಿ 
ರಸಿಕರ ಸಾಮ್ರಾಜ್ಞಿ. 


ಎಲ್ಲಿಯದೀ ಹಾಸ ?.. 
ಸೌಂದರ್ಯವಿಲಾಸ ! 
ಎತ್ತಣದೀ ಕಾಂತಿ ?.__ 
ಇಳೆಗಿಳಿದಿಹ ಶಾಂತಿ ! 
ನೀನೆಲ್ಲಿಂ ಬಂದೆ ? 

ಈ ಚೆಲುವನು ತಂದೆ? 
ಬಿತ್ತರಿಸೌ ಜಾಣೆ 
ಮಾಟದ ಮಾರಾಣಿ. 


೨೨ ನಕ್ಷತ್ರ ಗಾಸ 


ಮಲ್ಲಿಗೆಗೆ 


ಎಲೆ ಎಲೆ ಮಲ್ಲಿಗೆ ಬಳಕುವೆ ಮೆಲ್ಲಗೆ 
ಬಳ್ಳಿಯ ಮೇಲೇರಿ 
ಬೀಸುವ ಗಾಳಿಗೆ ಸೂಸುವೆ ಸೌರಭ 


ಅನುರಾಗವ ಬೀದಿ 


ಚಿಕ್ಕೆಯ ತೆರದಲಿ ನಕ್ಕು ನಲಿವೆ ನೀ 
ನಿರ್ಮಲ ಹುರ್ಷಗದಲಿ 

ನಿನ್ನೀ ತಿಳಿನಗೆ ಸೆರೆಹಿಡಿವುದು ಬಗೆ... 
ಯೆನಂ ಆದೆನಿಮಿಷದಲಿ. 


ಹಸುರೆಲೆಗಳ ಮರೆಯಲಿ ವೀವವಿತಿದೆ 
ಸುಳಿಗಾಳಿಯು ಸತಾಒ 
ವಮಸುಕನು ವಸು ಒಸರಿಸಲು ಎಸೆವುದು 


ನಿನ್ಹ ರೂಪರಾಶಿ. 


ಗಾತ್ರವೊ ಕಿರಿದು; ಗಂಣಮೋ ಹಿರಿದು; 
ಇದೇ ನಿನ್ನ ರಹಸ್ಯ 

ಕಿರಿ ರೂಹಿನಲಿ ಅರಳಿದೆ ತರಳೆ 
ಜೀವನ-ಸ್ವಾರಸ್ಯ. 


ನಕ್ಚತ್ಛ ಗಾನ ೨. 


ನಿನ್ನೊಳು ಸರಲತೆ ಸೌಂದರ್ಯದ ಜತ್ತೆ 
ಯಲಿ ಬಾಳುತಲಿಹುದು 

ನರುಗಂಥಿನ ಸಿರಿ ಓಲವಿನ ನಲವಿನ 
ಕತೆ ಪೇಳುತರಿಹುದು ! 


ಈ ಬೆಳುನಗೆಯಲ್ಲಿ ಚೆಲುವಿನ ಮೊಗದಲಿ 
ತುಳುಕುವ ಆನಂದ 

ಅದಾವ ಪೂರ್ವದ ಉದಾರ ಹೃದಯವು 
ಚೆಲ್ಲಿದ ಪ್ರತಿಬಿಂಬ | 


೨೪ ನಕ್ಷತ್ರ ಗಾನ 


ಹಾಸ ನರ್ತಕಿ 


ನಗೆಯೆ, ನಲ್ಮೆಯ ಕೆನೆಯೆಂ! 
ಬಗೆಯ ಸುಗ್ಗಿಯ ತೆನೆಯೆ. 
ಹೇಳು ನಿನ್ನ ನಿವಾಸವೆಲ್ಲಿ ತಾನೆ? 


ಎಂತೊಲಿದಂ ನೀ ಮೊಳೆದು 
ಮೊಗದಲ್ಲಿ ಮಾರ್ಪೊಳೆದು 
ಕುಣಿವೆ, ರಸಿಕರ ಮನವ ತಣಿಪ ಜಾಣೆ 


ಯಾರ ಆಮಂತ್ರಣಕೆ 
ನೀನೊಪ್ಪಿ ಕುಣಿಯಲಿಕೆ.. 
ವದನ_ರಂಗಕೆ ಬರುವೆ ಹಾಸ ನರ್ತಕಿಯೆ 


ನಿರಿಯ ಚಿವರ್ಮಿತ ಚಲಿಸಿ 
ಕಾಂತಿ_ಸಲಿಲವ ಹರಿಸಿ 
ಸೂರೆಗೊಳಲು ವೆ ಮನದ ಹರ್ಷನಿರ್ಭರೆಯೊ ! 


ಮಲ್ಲಿಗೆಯ ಮೈಮೇಲೆ 
ಬೆಳಂದಿಂಗಳಿನ ಲೀಲೆ 
ಸಾಗಿದಂತಹುದಲ್ಲಿ ನಿನ್ನ ಹೊಳವು, 


ನಕ್ಚತ್ಛ ಗಾನ ೨೫ 


ಹಿಗ್ಗುದೆರೆ ಹೊರೆಯೇರಿ 
ಬೆಳ್ನೊರೆಯ ಹೂ ಕೆದರಿ 
ಸುಳಿವ ಪರಿ ಇಹುದೇನೆ ನಿನ್ನ ಸುಳುವು? 


ನಮ್ಮೆಲ್ಲ ಇರವಿನಲಿ 
ಇಳಿದು ಔದಾರ್ಯದಲಿ 
ತೋರ್‌ ನಿನ್ನ ನಿಲವ ಸುವಿಲಾಸ_ಶೀಲೆ 


ಪ್ರಷ್ಟಾಂಜಲಿಯನೆರಚಿ 
ದೇಹದೀಪ್ತಿಯ ಸೂಸಿ 
ಚರಣ-ಕಿರಣದೊಳಾಡೆ ಲಾಸ್ಕಲೋಲೆ ! 


ಪಿ. ನಕ್ಷತ್ರ ಗಾನ 


ಲಿನ-ಲತೆ 


ಎಂಥ ಚೆಂದದ ಬಳ್ಳಿ ಚೆಲ್ಲವರಿದಿಹುದಿಲ್ಲಿ 
ಚೆಲುವನರಸುವ ಜಾಣ ಬಂದು ನೋಡು. 
'ಕನ್ನಡರ "ಲಿಪಿಯಲ್ಲಿ ಕನ್ನಡದ ಕಲೆ ಎಲ್ಲೆ. 
ಯನೆ ನಿಲುಕಿ ನಿಂದಿಹುದ ನೋಡಿ ಹಾಡು. 


ನಾಡ ಸೊಬಗೇ ಮರಳಿ ನಾಡಿಗರ ಹೃದಯದಲಿ 
ಹೊಳೆದು ಕರದಿಂದಿಳಿದು ಬಂದಿರುವುದೇ ? 

ಹೂಬಳ್ಳಿಯಂದದಲಿ ಸುಳಿದಿಂತು ಚೆಂದದಲಿ 
ಲಿಪಿಯ ರೂಪವನಾಂತಶು ನಿಂದಿರುವುದೇ ? 


ಮೊಗ್ಗಿ ನಂದದಿ ಕೆಲವು ಮಲರಿನಂದದಿ ಜಲವು 
ಕುಡಿ, ಹೀಚು. ಮಿಡಿ ಕಾಯ್ದ ಳಂತೆ ಕೆಲವು 

ಕನ್ನಡಕ್ಕರಗಳಿವು ಬಳ್ಳಿಯಂನಂ ಏರಿಹವು ; 
ಬಗೆಯ ಬಳಿ ಿಯನೆ ಅಲ್ಲಾಡಿಸುವವು. 


ಕಲ್ಲಿನಲಿ, ಕಾವ್ಯದಲಿ, ಓಲೆಯಲಿ ಲೋಹದಲಿ 
ಭಿತ್ತಿಯಲಿ ಈ ಬಳ್ಳಿ ಸಂಳಿದಿರುವುದು. 

ಚಾಲುಕ್ಕ ಕಲಚುರ್ಯ ಹೊಯ್ಸಾಳಾಧೀಶ್ವರರ 
ಯಂಗಗಳಲಿ ಹೊಗರೇರಿ ಹರಡಿರುವುದು. 


ಕನ್ನಡಿಗರಾಂತರ್ಕದಿಂದಲೀ ಸೌಂದರ್ಯ 
ಲತೆಕೊನರಿ ನನೆಕೊನೆಯ ತಳೆದು ಬೆಳೆದಂ 
ಕನ್ನಡಮ್ಮನ ಕೊರಳ ಸರಕೆ ಮಲ್ಲಿಗೆಯರಳ 
ಸಲಿಸಂವುದವಳಡಿಯ ಬಳಿಗೆ ಸುಳಿದಂ. 


el 
10 
CL 
pak 
lo 
fo 


ಕವಿ ರವೀಂದ್ರ 


ಕವಿಯೇ ಜೀವನ-ರವಿಯೇ ಸ್ವರದಲಿ 
ಬಾಳನು ನೆಯ್ದಿರುವೆ 

ಮೀಯಿಸಿ ಭುವನವ ನವನವ ರಸದಲಿ 
ಬಣ್ಣವ ಹೊಯ್ದಿರುವೆ 


ಕಲ್ಪನೆ-ಕಿರಣಗಳಿಂ ಹೊಂಬೆಳಗಿನ 
ಲೋಕವ ರಚಿಸಿರುವೆ 

ಅದರಲಿ ಚೆಲುವಿನ ಒಲವಿನ ನಲುವಿವ 
ಹೊನಲನು ಹರಿಸಿರುವೆ 


ನಿನ್ನ ಸುಯ್ಲೊನೆಲರಿಗೆ ಸಲೆ ಸೋತು 
ಹೂಬಿಟ್ಟಿ ತು ಮುಗಿಲು 

ನಿನ್ನ ದನಿಗೆ ದಳವೇರಿ ತಾರೆಗಳ 
ಧರಿಸಿತು ಈ ನೆಲವು 


ಸ್ವರತರಂಗದಲಿ ಭಾವತರಂಗವ- 
ನೆಬ್ಬಿಸಿದವ ನೀನೇ 

ಅಂತರಂಗದಲಿ ಭುವನರಂಗವನು 
ಬಿಂಬಿಸಿದವ ನೀನೇ 


೨೮ ಹಕ್ಷಪ್ರ ಗಾನ 


ಬತ್ತಿದ ಎದೆಯಲಿ ಮುತ್ತಿನರಸವನು 
ಚಿಮ್ಮಿಸಿದವ ನೀನೇ 

ಕತ್ತಲೆ-ಗವಿಯೆಲಿ ರತ್ನದ ಜ್ಯೋತಿಯ 
ಹೊಮ್ಮಿಸಿದವ ನೀನೇ 


ನಶ್ವರದಲಿ ಶಾಶ್ಚತದೊಳನಿಲವನು 
ಹೊಳೆಯಿಸಿದವ ನೀನೇ 

ಜನನ ಮರಣಗಳ ಒಂದೆ ಬೆಳಕಿನಲಿ 
ಬೆಳಗಿಸಿದವ ನೀನೇ 


ನಿನ್ನುಸುರಿನ ತೆರೆತೆದೆಗಳೊಳೊಗೆಂದಿಂತು 
ತಿಳಿ ಹಾಡಿನ ಛಂದ 

ಬೆಳಂದಿಂಗಳ ತೆರ ಇಳೆಗಿಳಿದಿತು ಪರ... 
ಲೋಕದ ಆನಂದ ! | 


ನಿನ್ನೆ ದೆಯಾಳದಿನುರೆ ಹೊರ ಹೊಮ್ಮಲು 
ಭಕ್ತಿಯ ಪಾರವ್ಯು 

ಗೀತಾಂಜಲಿಯಲಿ ತಾಂ ಜೇಂಗಟ್ಟಿತು 
ಅದರಿಂದೇಂ ರಮ್ಮ ? 


ಸಂಗದಲಿ ಕಾವ್ಯಗಂಗೆಯಲಿ 

ತೇಲಿತು ಜಡಜಗವು ! 

ನಿನ್ನ ಕೀರ್ತಿಯಲಿ ವಿಮಲ ಸ್ಫೂರ್ತಿಯನು 
ತಾಳಿತು ಭಾರತವು. 


ಪಾರ್ಥನಂದು ಬಿಲ್ಲಾಂತು ನಿಂದಂ ಪುಂ- 
ಖಾನು ಪುಂಖವಾಗಿ 

ಶರಗಳೆಸೆಯೆ ದಿವಕಾಯ್ತು ದಾರಿ ಸೋ 
ಪಾನ_ ಶ್ರೇಣಿಯಾಗಿ; 


ಅಂತೆ ಕರುಳ ಸಿಂಜಿನಿಯ ತೀಡಿ ಭಾ 
ವಾನುಭಾವಗತಿಯಿಂ 
ಶರಣನಾತ್ಮ ಪರಮಾತ್ಮಕೇರೆ ನೀ 
ಗೈದೆ ಗೀತಪಥಮಂ. 


ನಕ್ಷತ್ರ ಗಾನ ೨೯ 


೩೦ ನಕ್ಷತ್ರ ಗಾನ 


ಮೂಡಿ ಬಂದಿದೆ ಸೊಗಸು 


(ರವೀಂದ್ರರ ಗೀತವೊಂದರ ಅನುವಾದ) 


ಈ ನಾಡಿನಲ್ಲಿ ನಾನು ಮೂಡಿ ಬಂದುದೆ ಸೊಗಸು 
ಭಾರತವ ಪ್ರೀತಿಸುವ ಭಾಗ್ಯವೆನಗಾಯ್ತು. 
ಅರಸಿಯ್ಯಸಿರಿ ತಾಯಿಗಿಲ್ಲದಿರಲೇನು ?. 
ಅವಳ ಒಲುಮೆಯ ಸಿರಿಯು ನನ್ನದಾಯ್ತು. 


ಎಲ್ಲಿಲ್ಲದಿಹ ಕಂಪ್ರ ಅವಳ ಆಲರುಗಳಿಂದೆ 
ನನ್ನೆದೆಯ ಸಿರಿಯಾಗಿ ಸೂಸುತಿಹುದು. 
ವಿಮಲ ಸೌಂದರ್ಯದಿಂ ಹೃದಯವನು ತುಂಬುವೀ 


ಬೆಳ್ಲಿಂಗಳಿನ್ನೆ ಲ್ಲ ಬೆಳಗಲಹುದು ? 


ನನ್ನ ಕಣ್ಣಿಗೆ ಹೊಳೆದ ಮೊತ್ತಮೊದಲಿನ ಬೆಳಕು 
ಭಾರತದ ಗಗನದಿಂದಿಳಿದು ಬಂತು, 
ತೆರೆದ ಕಣ್ಣು ಗಳೊಮ್ಮೆ ಮುಚ್ಚಿ ಮುಗಿಯುವ ಚಣದಿ 


ಅದೆ ಬೆಳಕು ಮುತ್ತಿಡಲು ಪುಣ್ಯವನಿತು ! 


ನಕ್ಷತ್ರ: ಗಾನ '೩೧ 
ಅನುಭವ ಮಂಟಪ 


ದೂರದ ತೀರದ ಕಿರಣವು ಬರುತಿದೆ 
ಮಧ್ಯದ ತಮವನು ತೆರೆತೆರೆದು, 

ಎದೆಯಲಿ ತನಿವೆಳಗಿನ ರೂಪವನದು 
ಬರೆಯುತಲಿದೆ ಕಾಲನು ಜರೆದು. 


ಚಿತ್ತದಿ ಚಿತ್ರವು ಬಿತ್ತರಗೊಳುತಿದೆ 
ಚೆಲುವಿನ ಸುಳುಹಿನೊಳದು ಸುಳಿದು, 
ಕನ್ನಡಿಗರ ಕಲ್ಯಾಣದ ಕಾಲದ 


ಕಲಾ ಒದ ರೇಷೆಯನೆಳೆದು. 


ನಗರದ ಹೃದಯವೆ ತಾನೆನೆ ತೋರ್ಪುದು 

ಏನದು?.. ಅನುಭವ ಮಂಟಪವು, 
ಸುತ್ತಲು ಕಾಂತಿಯ ಚಿಮ್ಮುತಲಿರುವುದು. 
ಬೆಳಕಿನೊಳುಕ್ಕಿದೆ ಅನುಭವವು. 


ಅನುಭವದಾಗರದಾ ಹೆಬ್ಬಾಗಿಲು 
ತೆರೆದಿದೆ, ತೋರಿದೆ ನಲ್ಲೋಟ; 

ಮನವನು ಫಘನದೆಡೆ ತಿರುಗಿಸಲೆಂದದೊ ! 
ನೆರೆದಿದೆ ಶಿವಶರಣರ ಕೂಟ. 


೩೨ ಸಕ್ಷತ್ರಗಾನ 


ಮಂಡಿಸಿದಾ ಶಿವಶರಣರ ಮಧ್ಯದಿ 
ಸಿ೦ಹಾಸನದೊಳದಾರದಲ್ಲಿ ? 
ಕಣ್ಣೊಳು ಆತ್ಮದ ಐಸಿರಿ ತುಳುಕಿದೆ 
ಪ್ಲ,ಭಂ ಇಳಿದಿರುವನು ವಂತ್ತ್ಯದದಲಿ ! 


ಪ್ರಭಂವಿನ ಬಳಿಯಲಿ ಮಂದಸ್ಮಿತದಲಿ 
ಮನವನು ಮೀಯಿಪವಾರದಲ್ಲಿ ? 

ಭಕ್ತಿಯ ಬೆಳಕನು ಸಲೆ ಹರಡಿರುವನು 
ಬಸವಣ್ಣನು ಸಲ್ಲೀಲೆಯಲಿ. 


ಅವರಿರ್ವರ ಸನಿಹದೊಳದೋ ! ಮೆರೆದಿದೆ 
ಪುಣ್ಯದ ನೆಲೆವನೆ ಪೆಣ್ಮೂರ್ತಿ. 

ಪವಂಹದೊಳು ನಿಂದಿರಂವಳು ಮಹದೇವಂತುಂ 
ಮಹಕೇರಿದೆ ಚಿತ್ತಸ್ಟೂರ್ತಿ, 


ಏನಿದಂ ! ಎಂತಹ ಅಮೃತದ ಧಾರೆಯು 
ಸೂಸಿದೆ ಸಭೆಯೊಳಗೆಂಬವೊಲಂ 

ಅನುಭಾವವು ಕನ್ನಡದಲಿ ಹೊವಂ್ಮತ 
ಹರಿಯೊುತಲಿದೆ ಕಾಂತಿಯ ಹೊಸಲಂ. 


ಹಕ್ಷತ್ರ ಗಾನ ಸಹ 
ಅಕ್ಕಮಹಾದೇವಿ 


ಸಮ್ಮ ನಾಡಿನಾವ ಪುಣ್ಯದಿಂದ, ದೇವಿಯೆ 
ಚೆನ್ನನೊಲಿದ ರನ್ನೆ, ನೀನು ಮೂಡಿ ಬೆಳಗಿದೆ ? 
ಥಳಥಳನೆ ತೊಳಗಿದೆ ! 
ನಿನ್ನ ಸ್ಮೈರ್ಯವೆಂಥದಮ್ಮ, ಧೈರ್ಯವೆಂಥದು ! 
ನೀನು ನೆಚ್ಚಿನಿಂದಮೋಘ ಯೋಗವೆಂಥದು ! 
| ಮನವನೆತ್ತುವಂಥದು 
ಮೇಲಕೆತ್ತುವಂಥದು. 


ಹೆಣ್ಣಳಲಿ ನಿನ್ನ ಸರಿ 
ಭಕುತಿ ರುರಿ, ಮುಕುತಿ ಸಿರಿ 
ಇನ್ನದಾರದು ? 
_ ಇನ್ನುವರೆಗೆ ತೋರದು. 


ಚೆನ್ನಮಲ್ಲಿಕಾರ್ಜುನಂಗೆ ನೀನೆ ಕಣ್ಮಣಿ 
ನೀನೆ ಶಿವಾನುಭವ ಮಂಟಪದ ಶಿಖಾಮಣಿ, 
ಅಸಮಾನ ಪೆಣ್ಮಣಿ. 
ಶಿವ ಸಂಸ್ಕೃತಿಯ ಕಣಿ. 


೩] 


೩೪ ನಕ್ಷಶ್ರ ಗಾನ 


ನಿನ್ನ ನುಡಿ ಹೊನ್ನ ಕಿಡಿ 

ಜಸದ ಕುಡಿ, ಹೊಸತು ಮಿಡಿ 
ಎಸೆವ ಸುಗ್ಲಿಯರಿ 
ಭಕ್ತಿರಸದ ಬುಗ್ಗೆಯುಂ 


ನಿನ್ನ ವಾಣಿಯಿಂದ ನಮ್ಮ ನುಡಿಗೆ ಕಳೆಯನು 

ಬೀರಿ, ಹದಿಯಿಸಿರುವೆ ವಚನಕಾವ್ಯ-ನದಿಯನು 
ಬೆಳೆಯಿಸಿರುವೆ ಬೆಳೆಯನಂ 
ಅನುಭವದ ನೆಲೆಯನು. 


ವಚನದಲಿ ಒಲುವೆಂಯಂಲಿ 
ಕೆಚ್ಚಿನುಲಿ, ನೆಚ್ಚಿನುಲಿ 
ಬೆ ಚ 
ಮೇಳಗೂಡಿವೆ 
ದಿವ್ಯಗಾನಗೈ ದಿವೆ. 
ನಿನ್ನ ಜೀವನದಲಿ ಅರಳಿರಂವುದಂ ಕಾವ್ಯವು 
ಎನಿತು ಕಾಲ ಜಾರಲೇನು ?._ ನಿತ್ಯನವ್ಯವು 
ಅನಂತ ರಮ್ಯವು ! 
ಇಹುದೆ ಅದಕು ದಿವ್ಯವು ? 


ಸಕ್ಷತ್ರಗಾನ ೩೫ 


ದೇವನಲಿ ಪ್ರೇಮದಲಿ 
ಬೆರೆದು ನಲಿ ನಲಿಯಂಂತಲಿ 
ಸುಳಿದ ಜೀವನ 
ಅದು ಅಸಾಧ್ಯ ಸಾಧನ. 


ಎಂಥ ಎಳೆಯತನದಿ ಪಂಥತೊಟ್ಟು ನಡೆದೆಯರೌ ? 

ಭಕ್ತಿ ಜ್ಞಾನ ವೈರಾಗ್ಯದ ದಾರಿ ಹಿಡಿದೆಯೌ 
ಗುರಿನಂಬಿ ನಡೆದೆಯೌ 
ನಿಜದೊಳಿಂಬುವಡದೆಯಕೌ, 


ಚೆನ್ನ ಪತಿ, ನೀನೆ ಸತಿ 

ಶಿವನೆ ಮತಿ ಅವನೆ ಗತಿ 
ಎಂದಂ ಸಾಗಿದ್‌ೌ.. 
ಅವನೊಳೊಂದಂ ಗೂಡಿದ್‌ೌ. 


ಎಂಟುನೂರು ವರುಷದಾಚೆಯಿಂದ ಇಂದಿಗೆ 

ನಿನ್ನ ಕಿರಣ ಕೀರ್ತಿಪಥದಿ ತೂರಿ ಬಂದಿದೆ 
ತೆರೆತೆರೆದು ನಿಂದಿದೆ 
ಕೌತುಕವ ತಂದಿದೆ. 


ಮರಳಿ ಅದೇ ರೂಪವನೇ 
ತಳೆದು ಅದೇ ಜ್ಯೋತಿಯನೇ 


ಬೀರಲಾರೆಯಾ ? 
ದಾರಿ ತೋರಲಾರೆಯಕಾ ? 


೩೬ ನಕ್ಷತ್ರ ಗಾನ 
ಕಸ್ತೂರಬಾ 


ಕಸ್ತೂರಬಾ ನಿಮ್ಮ ಹೆಸರಿಗನುಗುಣವಾಗಿ 
ಕತ್ತುರಿಯ ಪರಿಮಳವ ತಳಿದಿರವಕ್ಕಾ 

ಹೊರಗಣ್ಣೆ ನೀವಳಿಯಲೇನಂತೆ ? ಭಾರತದ 
ನಾಯಕನ ಸ್ಪೂರ್ತಿಯಾಗುಳಿದಿರಮ್ಮಾ. 


ಭಾರತದ ಸೌಭಾಗ್ಯ ತಾನೆ ಮೈವೆತ್ತಂತೆ 
ಮೂಡಿ ಮೋಹನನ ಕೈ: ಹಿಡಿದಿರವಕ್ಮಾ 

ಕೊನೆಗವನ ಅಡಿಯಲ್ಲಿ ಎಲ್ಲವನು ಸಲ್ಲಿಸುತ 
ಮುತ್ತೈದೆತನವ ನೀವ್‌ ಪಡೆದಿರಮ್ಮಾ. 


ನಾಡದೇವೀಯ ಹಿರಿಯಭಕ್ತನವ ಬಾಪೂಜಿ 
ನೀವಿಟ್ಟಿರವಗೆ ಕತ್ತುರಿಯ ತಿಲಕ 

ನಾಡಸೇವೆಯ ದಾರಿಯಲಿ ಸಾಗಂತಿರಲವನು 
ಹರಡುತ್ತ ಒಂದಿರೌ ಜತೆಯ ಬೆಳಕ. 


ಪತಿಯ ಜೀವನದೊಳೆಂತಂತೆ ಜನಜೀವನದಿ 
ಸೌಶೀಲ್ಯ ಸೌರಭವ ಸೂಸಿಸೂಸಿ 
ಮರೆಯರಾದಿರ್‌ ತಾಯಿ, ಕಾಣದಿಹ ಕತತ್ತಿರಿಯ 
ಪರಿಮಳವು ಬರದೆ ಯಂಗಯಂಂಗದಿ ಸೋಸಿ ? 


ಅಮರಜ್ಯೋಶಿ 


ತಮುವಿನಾಸೆಯನ್ನೂ ಮೆಟ್ಟಿ 
ಮನವ ಮೇಲಮೇೋಲಕೆ ಪ್ತಿ 
ನಿಜದ ಕೊನೆಯ ಮೊನೆಯ ಮುಟ್ಟಿ 


ಜೈಸಿ ಬಂದನಂ. 


ಜಗದ ಜನಕೆ ಬೆರಗಂ ಬಲೆಯ 
ಬೀಸಿ ಬಂದನು 


ನಾಡಿನಲ್ಲಿ ಹಗಲು ಇರುಳು 
ಚಿಂತೆಯಿಂದ ಕವಿದ ಮುಗಿಲು 
ತಿಳಿಯೆಂ, ಮಹಾ ಪುರಂಷನವನು 

ಏರಿ ಬಂದನು 
ಜನದ ಮನಕೆ ವಿಮಲ ಹರುಷ 


ಜೀರಿ ಬಂದನು. 


ನಾಡನೆಲ್ಲ ತೀವಿದಂಥ 
ಕತ್ತಲೆಯನು ತಪಸಿನಿಂದ 
ಕಡೆದು. ಇರುಳಿನಾಳದಿಂದ 
ಬೆಳಕ ತಂದನಂ 
ಸತ್ಯವಿತ್ತ ವಿಜಯಮಾಲೆ 


ಧರಿಸಿ ನಿಂದನು, 


ಸಕ್ಷತ್ರಗಾನ ೩೭ 


೩೮ ಪಕ್ಷತೃ ಗಾನ 


ಹೋದ ಉಸಿರು ಹೊರಳಿದಂತೆ 
ಕಳೆದ ಸಿರಿಯು ಮರಳಿದಂತೆ 
ಕಳಚಿದಲರು ಅರಳಿದಂತೆ 
ಮರಳಿ ಬಂದನು 
ತಿಳಿಯ ನಗೆಯ ಸುತ್ತ ಸೂಸಿ 
ಸಡುವೆ ನಿಂದನು. 


ಅವನ ಜೀವ ಜನದ ಜೀವ 
ವಾಗಿ ತುಳುಕಲವನ ಭಾವ 
ಮಿಡಿದ ತೆರದಿ ನಮ್ಮ ಭಾವ 
ವಿಡಿಯೆ ಬಂದನು 
ಎಲ್ಲರಂತರಂಗದಿಂದ 
ವಡಿ ಬಂದನು. 


ಆತನೆಮಗೆ ಜೀವ ಜ್ಯೋತಿ 
ಧರೆಗೆ ಅವನೆ ದಯಾಮೂರ್ತಿ 
ಅವನೆ ನೀತಿ ಅವನೆ ಕೀರ್ತಿ 
ನಮ್ಮ ಬಾಲಿಗೆ 
ಅವನ ಬಾಳು ಬೆಳಗಲದಂವೆ 
ನಾಡಿನೇಳಿಗೆ, 


ನಕ್ಷತ್ರಗಾನ ೩೯ 


ಕೆರೆಯ ದಂಡೆಯಲಿ 


ಅಂದು ಸು ಷ್ಟ ಸೀಮೆಯಲಿ ವಕೌನದಲಿ 
`ನಾನಂ ಸುಳಿಯುತಿರಲು 
ಕಂಡ ಸೋಜಿಗವನಿಂದು. ನೀದೆ, ನಿನ 


ಗೆಂದು ರೂಪಿಸುವೆನು. 


ಕನಸಂ ನಾಡಿನಲಿ ಕೆರೆಯ ದಂಡೆಯಂಲಿ 

`` ನಿಂದು ನೋಡುತಿದ್ದೆ 

ಎನಿತು ನೋಡಲನಿತನಿತಂ ಕೌತುಕದ 
ಕಡಲೊಳಾಳುತಿದ್ದೆ 


ಚಂದ್ರ ಕಾಂತಿಯಲಿ ಜಲದಶಾಂತಿ ನೆರೆ 
ಬೆರೆದು ನಲಿಯುತಿತ್ತು. 

ಜಲತರಂಗದೊಡನಂತರಂಗ ಕೆಲೆ 
ಬೆಳೆಸಲೆಳಸುತಿತ್ತು. 


ಕೊಳದತುಂಬ ತಿಳಿಗೆಂಪು ಕಮಲಗಳ 
ಎನಿತೊ. ಎದಿತೊ ಕಂಡೆ 

ಚೆಲ್ಲವರಿದ ಹೂವುಗಳ ಚೆಲುವ ಕಣ್‌. 
ಗಳಲಿ ತುಂಬಿಕೊಂಡೆ. 


ಅವುಗಳಲ್ಲಿ ಅರೆಬಿರಿದ ತಾವರೆಯ 
ಮೊಗ್ಗದೊಂದಂ ತಾನೇ 

ಕೊಳದ ಆಜಚೆಯಿಂದೀಚೆಗೆನ್ನೆ ಡೆಗೆ 
ತೇಲಿಬಂತಂ ಜಾಣೆ, 


೪೦ ನಕ್ಷತ್ಸ ಗಾನ 


ತೇಲಿ ಬಂದ ಆ ಮುಕುಲ ನನ್ನ ಬಳಿ 
ನಿಂದಿತಂದದಿಂದ 

ಆೆಂದ್ರಿಕಾ-ಜಲದಿ ಮುಳುಗಿ ಮಿಂದು ಹೊಗ. 
ರೇರಿತೆನಿತು ಚೆಂದ! 


“ಬೆರಗದೇನು?-ಮೃದುವಾಗಿ ಮುಟ್ಟಿ ನೀ 
ಮೆಲ್ಲನೆನ್ನನೆತ್ತು.” 

ಎಂದು ಸೂಚಿಪಂದದಲಿ ತಾವರೆಯು 
ನನ್ನ ನೋಡುತಿತ್ತು. 


ತಾನೆ ಬಂದ ಆ ದೀನ ಪಂಕಜಪಹ 
ಕೈಗೆ ಕೊಂಡೆ ನಾನು 

ಆದರ ಸ್ಪರ್ಶದಿಂದಮಿತ ಹರ್ಷಮಂ 
ಪಡೆದೆ ಹೇಳಲೇನು ! 


ಯಾವ ಮಂಗಲಕೆ ದೇವನಾಜ್ಞೆ ಯಿಂ 
ಮುಕುಲ ತೇಲಿಬಂದು 

ಬೆರಳ ಸೋಂಕಿನಿಂದರಳಿ ನಿಂದಿತದು 
ತಂಂಬ ರಸಕೆ ಸಂದು. 


ಬೆರಗು ಬೆರಗಿನಿಂದೊಗೆಯುವಂದದಿಂ 
ನಿಮಿಷದಲ್ಲಿ ಚೆನ್ನೆ 

ಶುಭದ ಸಂಗದಿಂ ಕಮಲದಂಗದಿಂ 
ನೀನೆ ವಾಡಿ ಬಂದೆ. 


ನೆಕ್ಷತ್ರಗಾಾನ ೪೧ 


ಗಗನಮಂಡಲವು ಪೂರ್ಣ ಚಂದ್ರಮನ 
ಧರಿಸಿ ಬೆಳಗುವಂತೆ 

ಬಾಸಲ ಮಧ್ಯವಲಿ ಮಿಸುಪ ಕುಂಕುಮವ 
ಧರಿಸಿ ನಿಂತೆ ಮುಂದೆ 


“ಶಂಭವು ಎನ್ನಿ ಶುಭವೆನ್ನಿ” ಎನ್ನುತಲಿ 
ಮಣಿದೆ ನೀನು ಪದಕೆ 

ನಿನ್ನ ದನಿಗೆ ಮಾರ್ದನಿಯನೀಯಲೆದೆ 
“ನಿನಗೆ ಶಂಭವ“ ಎಂದೆ. 


ಕೊಳದ ಅಂಟೆನಲಿ ಸೊಬಗ ಸವಿಯಲೆಂ... 
ದೊಬ್ಬನಿದ್ದೆನಂದು 

ಒಂದು ಜೀವಕಿನ್ನೊಂದು ಜೀವ ಜತೆ- 
ಗೂಡಿ ಬಂತಂ ಇಂದಂ 


ಬಾಳತೋಟದಲಿ ಕಂಡ ನೋಟದಲಿ 
ರಸವೆ ತುಂಬಿ ನಿಲಲು 

ನೀರೆ, ನನ್ನೆ ಜತೆಯೊಂದೆ ಸಾಕು. ನಡೆ 
ಜತೆಯೆ ನೀರು ನೆಳಲು. 


ಎರಡು ಜೀವಗಳನೊಂದು ಭಾವದಲಿ 
ಮೇಳಗೊಳಿಸಿದವನ 

ರಸಿಕತನವ ಜತೆಗೂಡಿ ಹೊಗಳುವ 
ಉಕ್ಕಿ ಬರಲಿ ಕವನ. 


೪೨ ನಕ್ಷತ್ರ ಗಾನ 
ಹಜ್ನೇವು ಕನ್ನಡದ ದೀಪ 


ಹಚ್ಚೇವು ಕನ್ನಡದ ದೀಪ 
ಕರುನಾಡದೀಪ ಸಿರಿನುಡಿಯದೀಪ 
ಒಲಪೆಶ್ತಿ ತೋರುವಾ ದೀಪ ॥ ಹಚ್ಚೆ ೀವು॥ 


೧ 


ಬಹುದಿನಗಳಿಂದ ಮೈ ಮರವೆಯಿಂದ, 
ಕೂಡಿರುವ ಕೊಳೆಯ ಕೊಚ್ಚೇವು 

ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸ- 
ಲಲ್ಲಲ್ಲಿ ಕರಣ ಚಾಚೇವು 

ನಡು ನಾಡೆ ಇರಲಿ, ಗಡಿನಾಡೆ ಇರಲಿ 
ಕನ್ನಡದ ಕಳೆಯ ಕೆಚ್ಚೇವು 


ಮರೆತೇವು ಮರವ, ತೆರೆದೇವು ಮನವ, ಎರೆದೇವು ಒಲವ- ಹಿಡಿ ನೆನಪ 
ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ 


ಕಲ್ಪನೆಯ ಕಣ್ಣು ಹರಿವನಕ ಸಾಲಂ 
ದೀಪಗಳ ಬೆಳಕ ಬೀರೇವು 

ಹಚ್ಚಿರುವ ದೀಪದಲಿ ತಾಯ ರೂಪ 
ಅಚ್ಚಳಿಯದಂತೆ ತೋರೇವು 

ಒಡಲೊಡಲ ಕೆಚ್ಚಿನಾ ಕಿಡಿಗಳನ್ನು 
ಗಡಿನಾಡಿನಾಚೆ ತೂರೇವು 


ಹೊವ್ಮಿರಲಂ ಪ್ರೀತಿ ಎಲ್ಲಿಯದು ಭೀತಿ?-ನಾಡೊಲವೆ ನೀತಿ ಹಿಡಿ ನೆನಪ 
ಮನೆಮನೆಗಳಲ್ಲಿ ಮನವಂನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. 


೪ 


ಕರುನಾಡಿನರಿವ ನೆರೆ ತೀವಿ ಭಾವ. 
ದಲಿ ಜೀವನಾಡಿ ನುಡಿಸೇವು 
ತೆರೆತೆರೆದ ಕಣ್ಣಿನಲಿ ನೇಹವೆರೆದು 
ನವ ಜ್ಯೋತಿಯನ್ನೆ ಮುಡಿಸೇವು 
ನಮ್ಮನ್ನವುಂಡು ಅನ್ಯಾಯಗೈಯು 
ವಂಥವರ ಹುಚ್ಚ ಬಿಡಿಸೇವ 
ಇಹುದೆಮಗೆ ಛಲವು, ಕನ್ನಡರ ಬಲಪ್ರ ಕನ್ನಡದ ಒಲವು. ಹಿಡಿನೆನಂ 


| _ N 
ನಮ್ಮೆದೆಯ ಚ್ಹುನೆಚ್ಚುಗಳನೂಡಿ ಹಜ್ಲೇದ್ರ ಕನ್ನಡದ ದೀಪ, 
w ww key 


ನಮ್ಮವರು ಗಳಿಸಿದಾ ಹೆಸರ ಉಳಿಸ- 
" ಲೆಲ್ಲಾರು ಒಂದುಗೂಡೇವು : 
ನಮ್ಮೆದೆಯ ಮಿಡಿಯುವೀ ಮಾತಿನಲ್ಲಿ 
ಮಾತೆಯನು ಸಜೆ ಮಾಡೇವು 
ನಮ್ಮುಸಿರು ತೀಡುವೀ ನಾಡಿನಲ್ಲಿ 
ಮಾಂಗಲ್ಯಗೀತ ಹಾಡೇವು 
ತೊರೆದೇವು ಮರುಳ, ಕಡೆದೇವು ಇರುಳ ಪಡೆದೇವು ತಿರಂಳ-ಹಿಡಿನೆನಪ 
ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ, 


೪೪ ನಕ್ಷಸ್ರ ಗಾನ 


ಗರ್ಭಸ್ಥ ಶಿಶು 


ತಾಯ್ತನವ ಪಡೆಯಲಿಹ ತಂಂಬಿದೊಡಲಿನ ವಣಗಂದೆ 
ಪಾಳನಲಿ ಪವಡಿಸಿರಲು 

ಮಾತೆಯುದರದ ರತ್ನ, ಗರ್ಭಸ್ಥಶಿಶು ಸ್ವಪ್ನ 
ದೊಳಂ ಸಂಳಿದಂ ನಾಡಿದಂದೇನು ? 


“ಮೇಲೆ ಬಾನಿನೊಳಲ್ಲಿ ದೇವ ಸಾನ್ನಿಧ್ಯದಲಿ 
ನಲಿದಾಡುತ್ತಿದ್ದೆ ನಾನಂ 

ಯರಾವ ಸಾಫಲ್ಯವನು ಸಾಧಿಸಲು ಒಡಲಿನಲಿ 
ಬರವಕಾಡಿಕೊಂಡೆ ನೀನು ? 


“ಎರಡು ಲೋಕಂಗಳಂತರದಿ ನಿಂತಿಹೆ ನಾನಂ 
ನಿನ್ನ ಈ ಗರ್ಭದಲ್ಲಿ 

ಬಿಟ್ಟು ಬಂದಿಹ ನಾಕ ಬರಲಿರುವ ಲೋಕಗಳು 
ಕೂಡಿದಿಕ್ಕಟ್ಟಿನಲ್ಲಿ. 


“ಒಂದಂ ನೆನಹಿನ ನೆಲೆಯೆಂ, ಒಂದಂ ಶವಕದ ಸೆಲೆಯಂಂ 
ಭೂತ ಭವಿಷ್ಯತ್ತುಗಳಿಗೆ 

ಸೆಳೆಯೆಂತಿರಲತ್ತಿತ್ತ ನಾನು ನಿನ್ನನೆ ನಂಬಿ 
ಬಂದಿಹೆ ಭೆವಿಷ್ಯದೆಡೆಗೆ, 


“ಹೊಂಬೆಳಗಂ ತಂಬೆಳಗು ಹೊನಲಿಡುವ ವಾಡಿನಿಂ- 
ದಿಲ್ಲಿ ಕಳುಹಿದನು ದೇವ 

ನನ್ನ ಕಂಗಳಿಗಿಲ್ಲಿ ಕತ್ತಲೆಯು ಕವಿದಿಹುದು 
ಬೆಳಕಿಗೆಳಸಿಹುದು ಜೀವ. 


“ನಾನಲ್ಲಿ ಸುರರೊಡನೆ ಸುಧೇಯಂಡು ಸುಖಿಸಿರ್ದೆ 
ಇಲ್ಲಿ ಸುಖಕಾಣೆನಮ್ಮ 

ಸುಧೆಗಿಂತ ನಿನ್ನ ಎದೆ ಹಾಲೆ ಸಿಹಿಯಂಬರಲ ! 
-ಅದು ದೊರೆವುದೆಂದಿಗವ್ಮೂ ? 


“ನಿನ್ನ ತೋಳೇ ತೊಟ್ಟಿಲಾಗಿ ತೂಗಂಪುದಂತೆ 
ಎಂದರ ನನಗದರ ಭಾಗ್ಯ ? 

ನಿನ್ನ ಕನ್ನದ ಮಡಿಯು ತಿಳಿ ರಸದ ಹೊನಲಂತೆ 
ಎಂದು ನನಗದರ ಯೋಗ ? 


“ನಿನ್ನ ಮುದ್ಧಿನೊಳೊಲುಮೆ ತಿಳಿಲುಗಟ್ಟಿ ಹುದಂತೆ 
ಎಂದು ನನಗೀವೆಯದನು ? 

ಕಣ್ಣನಲಿ ಸಿರಿಬೆಳಕು ತುಳುಕುವುದಂತೆ 
ಅದನೆಂದಂ ಕಾಂಬೆ ನಾನು? 


ನಿನ್ನ 


೪೬ ನಕ್ಷತ್ರ ಗಾನ 


“ಬಸಿರುತೊಟ್ಟಿಲ ವಾಸ ಬೇಸರಾಗಿಹಂದೆನಗೆ 
ತೋಳತೊಟ್ಟೆಲಲಿ ಪಡಿಸಿ 

ತೂಗಿ ಜೋಗಂಳವಾಡಿ ಎದೆಯ ತಣಿಸುವುದೆಂದು 
ನಿನ್ನ ದನಿಯಮೃತವುಣಿಸಿ ? 


“ನಿನ್ನ ಬಯಕೆಯ ಬೀಜ ಅಂತಿಂತು ಮೊಳೆದೆನ್ನ 
ರೂಪವನೆ ತಾಳುತಿಹಂದು 

ನಿನ್ನ ಕರುಳಿನ ಬಳ್ಳಿಯೊಳು ಮೂಡಿದೀ ಮೊಗ್ಗು 
ಕಣ್ಣಿದಿರು ಅರಳಲಿಹುದು.” 


೩2. 


ಇ 


ತಳೆದು ಕಂದೆರೆದಳಂದು 
ಅಲ್ಲ ಇಲ್ಲೆಲ್ಲಿಯೂ ಬಾಳ್‌ ತುಂಬಿ ನಿಂದಿತ್ತು 
ಅಮೃತಯೋಗಕ್ಕೆ ಸಂದು. 


ಪ್ನ ಸುಖದಲಿ ಮಿಂದ ಮಾತೆ ಮಂದಸ್ಮಿತವ 


ಜೀವಶಂತು 


ಇಲಿದಂ ಬಂತಂ ಇಳಿದಂ ಬಂತು 
ಮೇಲಿನಿಂದ ಜೀವತಂತಂ 


೧ 


ಇಂದ್ರವನದ ಸುಮನದಂತೆ 
ಚಂದ್ರನಮಲ ಕಿರಣದಂತೆ 
ಸ್ವಪ್ನ ಸಂಖದ ಸ್ಮರಣದಂತೆ 

ನೀಲದಿಂದ ಇಳಿದಂ ಬಂತು. 


ಇಂಥ ಭಾವ ಇಂಥ ಹಾವ 

ಜೀವದೊಡನೆ ಬೆರೆತು ಯಾವ 

ಜಾವದಲ್ಲಿ ಮೂಡಿ ವುನವ 
ಮೋಹಗೊಳಿಸಲಿಳಿದು ಬಂತು ? 


ಕಣ್ಣೊಳುಣ್ಮುತಿರಂವ ಕಳೆಯು 
ತಾರೆ ಬಿಂಬಿಸಿರಂವ ಕೆಳೆಯಣಬ 
ಚಂದ್ರ ಚಂಂಬಿಸಿರುವ ಕಂರಂಹ 
ಮೊಗದ ನಗೆಯೊಳಾಂತಂ ಬಂತು. 


೪೮ ನಕ್ಷಸ್ತಗಾನ 


ಎ೪ 


“ತನನ ತರಲ' ಸಾದಗೆಯ್ದು 

ಕಣ್ಣಿಗೊಂದು ರೂಪನೆಯ್ದೂ 

ಮನವ ಘನದೊಳೆರಕ ಹೊಯ್ದು 
ಎಂತೋ ಏನೋ ಇಳಿದು ಬಂತು. 


೫ 


ದೇ ವನೊಲಿದು ಬರೆದ ಮಾಯೆ 

ಅವನ ಉಸಿರನೆಳೆವ ಛಾಯೆ 

ಅವನ ಚೆಲುವ ಕಲೆಯ ವೆಂರೆಯೆ 
ಭೂವಿಂಗಿ೦ತಂ ಇಳಿದು ಬಂತು. 


ಚೆಲುವ ನಾಡು ಒಲವಿನಲ್ಲಿ 
ಬಣ್ಣ ವಿಟ್ಟ ತೊಟ್ಟಿಲಲ್ಲಿ 
ಕಣ್ಣು ತೆರೆದ ಸೂತ್ರಗೊಂಬಿ 
ಜೀವ ತಂಂಬಿ. ಜೀಕಿ ಬಂತಂ. 


೪] 


ನಕ್ಷತ್ರ ಗಾನ ೪೯ 


ಸಹಜ ಪ್ರೇಮ ಯೋಗ 


ಕಂದ ತಂದ ಆನಂದ 


ಮನೆಯ ಅಂಗಳದಲಿ ಆಡಿ 
ಅರಳುತಿಹುದು ಮೂರ್ತಿ 
ಮನದ ರಂಗದಲ್ಲಿ ಮರಳಿ 
ಬೆಳಗುತಿಹುದು ಜ್ಯೋತಿ, 
ಲ 
ಮೂಕ ಭಾವ ಮೆರೆಯುತಿಹುದು 
ಮುಖದೊಳಿಣಿಕಿ ಇಣಿಕಿ 
ಸಡುವೆ ನಡುವೆ ನಗೆಯ ಕಿರಣ 
ಬಂದು ಮಿನುಗಿ ಮಿನುಗಿ. 
ಲ 
ಉಸುರಿನುಯ್ಕಲೆಯಲಿ ಅಸುವು 
ನಲಿಯುತಿಹುದು ಜೀಕಿ 
ಕಂಡ ಕಣ್ಣು ಕುಣಿಯುತಿಹುದು 
ರಪ್ಪ-ತಾಳ ಹಾಕಿ, 
ತಿ) 
ಅಂಗದಲ್ಲಿ ಮುಟ್ಟಿದ್ದ 
ಚಿಮ್ಮುತಿಹಂದು ಜೀವ 
ಜೀವ ಜೀವ ಸ್ಪರ್ಶದಿಂದ 
ಹೊವವ್ಮಿತಿಹದು ಭಾವ 


೫೦ ಕ್ಷತ್ರ ಗಾನ 


ರೋಮುಂರಂಧ್ರ ರಂಧ್ರದಿಂದ 
ಸೂಸುತಿಹುದು ಗಂಧ 

ತಣಿಯಂತಿಹುದು ತಾಂಶಂ ಮನವು 
ಆದರ ಕಂಖನಿಂದ 


ನುಣ್ಣ ದಹಿನೊಳೆಸೆವ ಕೆಂಪು 
ಮುತ್ತಣಿಂದ ಬಂತರಿ ? 

ತಾಯ ಹೃದಯ ಮಲವೆ ತಾ... 
ನರಳಿರುವುದೆ ಇಂತಂ ? 

೮ 

ಮೊಗದ ಕಿರಣ ಕಣ್ಣ ಕಿರಣ 
ಬೆದೆವ ಪರಿಯ ನೋಡು 

ಕರಂಳು ಕರುಳು ಆದಿ ಆಡಿ 
ಒಂದುವೆರೆದ ಜೋಡಂ. 


ಕಂದ ತೋಡಿದಾನಂದ 
ಎಂಥ ರಮ್ಯ ರಾಗ ! 
ನುಡಿಯ ಮೇರೆ ಮೂರಿನಿಂದ 
ಸಹಜ-ಪ್ರೇವಂ ಯೋಗ! 


ನಕ್ಷತ್ರ ಗಾನ ೫೧ 
ಯಾವ ಸೊಗಸು! 
ನಿದ್ದೆಯಲ್ಲಿ ಯಾವ ಕನಸು 68265 KR 


ಕನಸಿನಲ್ಲಿ ಯಾವ ನೆನಸು 

ನೆನಸಿನಲ್ಲಿ ಯಾವ ಸೊಗಸು ! 
ಅರಳಿ ಬಂದಿದೆ ? 

ಕಂದನೆಳೆಯ ಮೊಗವು ನಗೆಯೊಳಿಂತು ಮಿಂದಿದೆ. 


43 AL | 


೨ ಗ್‌ ರ್ಯ 

ಆದುದೆಲ್ಲಿ ಅದರ ಜನನ ? ಸರ್ಯಾಗ್‌ 

ಮೂಡಿತೆಂತು ಮೊದಲ ಕಿರಣ ? [ ಮಿ ಸ 

ಎದೆಯ ಮುಗಿಲ ತಿಳಿಯ ಜೊನ್ನ | ದ್ದ ( ಛೆ 
ಕದಪಿಗಿಳಿಯಿತೆ ? ಹಃ 


ಬ 


ಕರಣಕರಣಗಳನು ಸ್ಟುರಣಗೊಳಿಸಿ ಬತ್ತು. 


೩ 


ಲಾ (1 


ಚಿಗುರು-ದುಟಿಗಳಲ್ಲಿ ಮೂಡಿ 
ತುಂಬುಗಲ್ಲಗಳಲಿ ಆಡಿ 
ಹಣೆಯ ತೀಡಿ ಕುರುಳಿಗೋಡಿ 
ಇಂದ್ರ ಜಾಲವ 
ನೇದಶಿ ನಗೆಯು ಸೇರ್ವುದೇನು ಎದೆಯ ನೀಲವ ? 


HAR nS 


NCE ಗ 7 ಗ 


೫೨ ನಕ್ಷತ್ರಗಾನ 


ಜೀವ ಜಗ 


ಕಂದವಾಡುತಿದೆ ಕಣ್ಣಮುಂದೆ ಕ 
ಲ್ಬನೆಯ ಕಿರಣವೊಂದಂ 

ವುಂನದ ಮಂದಿರದಿ ಸುಳಿದು ಸ್ವರ್ಣರೇ- 
ಹೆಗಳನೆಳೆಯಿಂತಂದಂ. 


ಚಿತ್ತ ಭಿತ್ತಿಯಲಿ ಚಿತ್ರ ವರಳುತಿರದೆ 
ಗಾಳಿ ಸುಳಿದುದಾಗ 

ತೇಲಿ ಬಂದ ತೆರನಾಯ್ತು ಗಾಳಿಯಲಿ 
ಎರಡು ದನಿಯ ದಾಗ. 


ಕೇಳಿದುದನು ವಾ ಕೇಳಿದಂತೆ ಹೇ... 
ವೆನು ಕೇಳಿ ನೀವು 
ಜೀವವನ್ನು ಜಗ ಕರೆದ ಮಾತಂ ಕೆರ. 
ಳಿಸದೆ ಕೌತುಕವಮ ? 


“ನನ್ನೊಳಿ೦ತು ಸೌಹಾರ್ದವಾಂತು ಕದೆ- 
ವವನು ನೀವದಾದು ?” 

“ಹೊಸತು ಬಂದ ಎಲೆ ಜೀವ, ನವಗೆ ಜಗ- 
ವೆಂದು ಕದೆವರವರೂ.” 


“ಹಳುಹಿದಾತ ದೊರೆ, ಇಳಿದಂ ಬಂದೆ ನಾ 
ತಿಳವುದೇನಂ ನನಗೆ 2” 

“ನನ್ನೊಳಿಂಬುವಡೆ ನಿನ್ನ ನಂಬಿ ನಡೆ 
ತಿಳಿವುದೆಲ್ಲ ನಿನಗೆ.” 


ನಕ್ಷತ್ರಗಾನ ೫೩ 


“ಜಗದ ಜೀವನವು ದಂಗುಡದಾಗರವ 
ಎಂದು ಕೇಳಿರುವೆನು” 

“ಭಯವ ತಲು ಕ» ಅನುನಯವ ಕೊಳ್ಳು, ಸರಿ 
ದಾರಿ ತೋರಿಸುವೆನು. 


“ಹೊಸತು ಬಂದವನೆ ವಸುಧೆ ನನ್ನ ಮನೆ 
ಬಾರ ಹೊಸ್ತಿಲಲ್ಲಿ 

ನಿನ್ನ ಸ್ವಾಗತಕೆ ಸಿದ್ದವಾಗಿಹುದು 
ಇಲ್ಲಿ ರಂಗವಲ್ಲಿ 


“ಚೆಲಂವೆ ಚೆಲ್ಲವರಿದಿಹುದಂ ಎಲ್ಲ ಕಡೆ 
ಬೀರು ನಿನ್ನ ನೋಟ. 

. ಹೊನಲುಗೊಂಡ ಅನುರಾಗದಲ್ಲಿ ಬೆಳೆ. 

ದಿಹಂದಂ ಬಾಳ ತೋಟ. 


“ಚಲಿಸಂತಿಹವು ಚಳಿ ಬಿಸಿಲು ವಾಳೆಯಂ ಕ್ರಮ. 
ವರಿತು ಖುತುಗಳಿಲ್ಲಿ 

ಜನದ ಬನದ ಜೀವನದ ಗೆರೆಯನೆಳೆ-- 
ಯುವವು ಚಿನ್ನದಲ್ಲಿ. 


“ನಸುಕು ಹರಿಯೆಂ ಉಪೆ ಮೂಡಿ ಬಿಡಿಸುವಳಂ 
ನಿನ್ನ ಕಣ್ಣಿನೆವೆಯ 

ವಂಂಗಳಾಂಗಿ ವಂಂಗಳವ ಕೋರಂವಳು 
ಇಕ್ಕಿ ರಂಗವಲಿಯ. 


೫೪ ನಕ್ಷತ್ರಗಾನ 


“ಬಾಲನೇಸರನು ಜನಿಸಿ ಬೀಸುವನು 
ಸುತ್ತ ಬಿಸಿಲು ಬಲೆಯ 
ಜೀವರಾಶಿಯಲಿ ತೀವಿ ಪುಟಿಸುವನು 
ಪ್ರಾಣರಸವ ಸೆಲೆಯ. 


“ಮುಗಿಲನೇರಿ ರವಿ ಆಚೆಗಿಳಿಯೆಂ ರಂ- 
ಜಿಪುದು ಸಂಜೆ ಮುಗಿಲು 

ನೀಲ ವನಭದೊಳೆಸೆಎಂದ್ರಜಾಲವದು 
ಯಾವುದದಕೆ ಮಿಗಿಲು ? 


“ಇರುಳು ಚಿಕ್ಕೆ ಚಂದ್ರಮರಂ ಜಲಿಸುವರು 
ಗಗನ ಮಾರ್ಗದಲ್ಲಿ 

ವುಣಿದಂ ನೋಡು ನೀ ಮನವು ಮುಂಳುಗುವುದಂ 
ಧ್ಯಾನ ಲಹರಿಯಲ್ಲಿ, 


“ಬೆಳೆವ ಚಂದಿರನು ಬೆಳಗಲಿಳಿಯುವುದು 
ಧರೆಗೆ ಸುಧೆಯ ಸೋನೆ 
ಅಮೃತಗಂಗೆಯಲಿ ಮಿಂದಂ ತೇಲುವುದು 

ಮೃರ್ತ್ಯಲೋಕ ತಾನೆ. 


“ನಿತ್ಯ ನಡೆವುದೀ ನೃತ್ಯ ವೈಭವವು 
ನನ್ನ ಆಂಗಳದಲಿ 

ತೆರೆದಂ ಇರಿಸು ನಿನ್ನೆದೆಯ ಕದವ, ಸಿರಿ 
ತೂರಿ ತೂರಿ ಬದಲಿ. 


ನಕ್ಷತ್ರ ಗಾನ ೫೫ 


“ಚೆಲುವ ಮೀರಿ ಒಲವಿಯುದು ಬಾಳಿನಲಿ 
ಅದುವೆ ಜೀವಧರ್ಮ 

ಒಲವ ಬಿತ್ತಿ ಬಲವನ್ನು ಬೆಳೆಯುವುದೆ 
ಸತ್ಯಯುಗದ ಮರ್ಮ, 


“ಪ್ರೀತಿಯೆಂಬ ನದಿ ಮನದ ಮಾನಸದಿ 
ಹುಟ್ಟಿ ಹರಿವುದಿಳೆಗೆ 

ಹೊನಲು ತಿಳಿಂ:೫ ಕೊನರುವುದಂ ಸೌಂದರದ 
ಬಳ್ಳಿ ಎರಡು ಬದಿಗೆ, 

“ನಾಡ ಹಿರಿಮೆ, ಸಂಸ್ಕೃತಿಯ ಗರಿಮೆ. ದಯ. 
ನ್ಯಾಯ, ನೀತಿ ನಲ್ಮೆ 

ಶುದ್ಧ ಪ್ರೇಮ ರೇಖಿಸಿದ ರೇಪೆಗಳು 
ಒಲವೆ ಬಾಳ ಉಳಿಮೆ. 


“ಎನಿತು ಪರರಿಗಿತ್ತನಿತಂ ಹೆಚ್ಚುವುದು 
ಪ್ರೇವಂ ರಾಮತೀರ್ಥ 

ಉಕ್ಕಿ ಹರಿಯಲೈ ಬಾಳತೋಟದಲಿ 
ಒಲವಿನೂಟೆ ಸತತ. 


“ಒಳಿತು ಚೆಲುವು ಒಲವುಗಳ ಪಾಕವದು 
ಸತ್ಯವೆಂಬ ತಿರುಳು 

ಸತ್ಯವನ್ನೆ ಹಿಡಿ, ನಿತ್ಯದೊರೆಯುವುದು 
ಬಿಸಿಲಿನಲ್ಲಿ ನೆರಳು, 


೫೬ ಸಕ್ಷತ್ರ ಗಾನ 


“ಹಕ್ಕಿಹಾರಿ ಶುಭಗೀತ ಪಾಡಿ ಮನ 
ಹದವ ಗೈವ ಮನ್ನ 

ಗಾಳಿ ಆಡಿ ನರ ನಾಳ ತೀಡಿ ಹುರಿ... 
ಗೊಳಿಪವಲ್ಲಿ ನಿನ್ನ. 


“ಏರಿ ಹೋಗು ಹಂಮ್ಮುಸದ ತೇರ ಕಾ- 
ಯೆಕವೆ ಬತ್ಮವೇ ವಂ 

ದುಡಿಮೆ ಬಾಳ ನೆಲೆ, ಉಂಜೆ ಬೇರೆ ಕಲೆ ? 
ಅದುವೆ ಪ್ರಣ್ಯಧಾಮ. 


“ಎಲದಂ ಬೀಸೆ ಕಮ್ಮುಲರು ಈಜಿ ಬರಿ- 
ಯಂವ್ರದಂ ಕಂಪ ಸೂಸಿ 

ಆ೦ತೆ ನೀನು ಸ೦ಂತಸಮೊಳೀಜು ಗೆ- 
ಯೆಷ್ಠೀಯಲಿ ಮೈಯಂ ಚಾಚಿ. 


“ಹಂದ ಕಾರ್ಯದಲಿ ಒಂದು ನೇಮ ಹಿಢಿ 
ಶುದ್ಧಎರಲಿ ಬಾವ 

ಆನ್ಯದನಂ್ಲ್ಬ ತಿಳಿ ನಿನ್ನ ಹಾಗೆ, ತಿಳಿ. 
ಯುಹಂದಂ ತಾನೆ ಭಾವ. 


“ಭಾವ ಶುದ್ಹವಿರೆ ಯಾವುದೇನು ?- ಸಮ 
ನಲ್ದೆ ಸೋಲುಗೆಲುವು ? 

ಕಾರ್ಯದಲ್ಲಿ ಮನ, ಮನದಿ ಸ್ವಚ್ಛತನ 
ಇದುವೆ ಕೊನೆಯ ನಿಲವು. 


ಸೆಕ್ಷಪ್ರ ಗಾನ ೫೭ 


“ದೂರ ದೂರ ಸೋಜಿಗದ ನೂರು ತೆರೆ 
ತೆರೆವೆ ನಿನ್ನ ಎದುರು 

ಸಾಸದಿಂದ ಸಾಹಸಕೆ ನುಗ್ಗು. ಆದೆ 
ವೀರತನದ ಕುರಂಹಂ. 


“ನಿನ್ನ ಕೆಚ್ಚ ನೀ ನೆಚ್ಚಿ ಮುಂದೆ ನಡೆ 
ನೈಜ ಮಾರ್ಗದಿಂದ 

ಮೊಗ್ಗೆ ಬಿರಿದಂ ಪರಿಮಳವ ಹರಡುವುದು 
ನನ ಗಾಳಿಯಿಂದ. 


“ಒಪ್ಪು ತಪ್ಪುಗಳ ಕವಲು ದಾರಿಯಲಿ 
ಇಣಕಬಹುದು ತೊಡಕು 
ಒಳಗಿನುಲಿಯ ಸುಳಿಹಿನಲಿ ಸಾಗು ಬಂ... 
ಗಾರವಹಂದಂ ಬದುಕು. 


“ನಿಲಲಿ ಬಂದುದನು ಕೊಂಡು ಸುಖಿಪ ಸಂ- 
ತೃಪ್ತಿ ದೃಷ್ಟಿಯಲ್ಲಿ 

ಆಗ ಕಾಂಬೆ ಪರಮಾತ್ಮ ಬಿಂಬವನು 
ಸಕಲ ಸೃಷ್ಟಿಯಲ್ಲಿ”. 


ಅಲೆಯ ಹಿಂದೆ ಅಲೆ ಬಂದ ಇಂಪಿನುಲಿ 
ತಡೆದು ನಿಂದಂದೆಲ್ಲಿ ? 

ಮಡುವುಗಟ್ಟಿತದಂ ಎದೆಗೆ ತಬ್ಬಿದೆಳೆ 
ಮಗುವಿನಂಗದಲ್ಲಿ ! 


೫೮ 


ನಕ್ಷತ್ರಗಾನ 
ವೀಣೆ 


ವೀಣೆ ನುಡಿಯುತಿಹುದು ವೀಣೆಗಾರನೆಲ್ಲಿ ಜಾಣೆ ? 
ಕರುಳ ಮೇಲೆ ಬೆರಳ ಲೀಲೆ ನಡೆವುದೆಂತೊ ಕಾಣೆ 
ಅವನ ಕಲೆಯ ಅವನ ನೆಲೆಯ ತಿಳಿಯುಬಳೆವೇನೆ ? 


ಎಂತಂ ಮೀಂಟಲಂತು ರಾಗ ಹೊಮ್ಮಿ ಹೊನಲದಾಗಿ 
“ಕಿಂ” ಕಿಮೆಂದು “ತುಂ” ತುಮೆಂಂದು ನಿನದಗೈದು ಸಾಗಿ 
ಯಶಾವವಾದ_ಸಾಗರವನು ಸೇರಲಿದೆ ಸುಯೋಗಿ ! 


ಒಂದು ಖಂಡಿಶಕೊಂದು ನಂಡಿತ; ಒಂದು ಜಾವ ಜಾರೆ 
ಬೇರೆ ಭಾವ ತೂರಿ ಬಹಂದಂ ಯಾವ ಮಾಯೆ ನೀರೆ ? 
ಭಾವ ಭಾವಕೊಗೆವ ರಾಗರಸಧಿಗಿಹುದೆ ಮೇರೆ ? 


ತಂತಿಯೆಬಿತು ತಂತಿಯೊಳಗೆ ಮವನೆಗಳೆವಿತು ?-ಹೇಳೆ 
ಒಂದು ಚಣಕೆ ಒಂದು ನೂರು ಛಂದ ನಾದಲೀಲೆ ! 
ಸಂರಣಕೊಮ್ಮೆ ಜನನ ಮರಣ ! ತಾರಮಂದ್ರ ವತಾಲೆ, 


ಕರುಳ ಬೆರಳ ಸೋಂಕು ತೇಂಕುವುಸಂರಿಗಸುವ ಬೀರೆ 
ಜೀವವಾಣಿ ತಾನತಾನಗೊಂಡು ಮೇರೆ ಮೀರೆ 
ಏಕವಾಣಿಗಖಿಲ ಲೋಕ ಸಿಲುಕಿ ಪುಲಕವೇರೆ. 


ನೆಲದ ಜಲದ ಗಗವದಖಿಲ ರೂಪವರ್ಣ-ಜಚಾಲಾ 
ಅಂತರಂಗದಲ್ಲಿ ಚಲಿಸಿ ಸ್ವರತರಂಗ ಮೇಳಾ 
ಆದಿ ಅಂತವಿಲ್ಲದಂತೆ ನೆಗೆವುದಿದೋ ಲೀಲಾ 


ವೀಣೆ ಮುಡಿದ ಶ್ರೂತಿಗೆ ವಿಶ್ವ ತಳೆವುದೇನೆ ನ್ಯಾಸಾ ? 
ವಿಶ್ವ ಮಿಡಿದ ಗತಿಗೆ ವೀಣೆ ಪಡೆವುದೇನೆ ಪ್ರಾಸಾ ? 
ಯಾವ ತಾಳಮೋಳಕೊಲಿದಂದೀ ಕಲಾ ವಿಲಾಸಾ ? 


ಹಕ್ಷತ್ರ ಗಾನ ೫೯ 


ಸ್ವಾತಂತ್ರ್ಯಯೋಗಿ 


ಊದಿದನು ಊದಿದನಂ- 
ಬಿಡುಗಡೆಯ ಕೊಂಬ 
ನಾಡಿನಲಿ ಮಾಡಿದವನು 
: ಅಚ್ಚದಿಂತು ತುಂಬ . 


“ಇಲ್ಲಿಹನೆ ? ಅಲ್ಲಿಹನೆ ? 
ಎಲ್ಲಿಹನು ?”_ಎಂಬ 

ಸೊಲಂ ಸುಳಿದಾಡಿದುದು 
ತೋರದದಿದೆ ಬಿಂಬ. 


ಉಣಲಿಲ್ಲವ ಕಣ್ಣೆ 
ಕೆಣಕಿದನಂ ಕೆಜ್ಚ 

ದೂರ ಒಬಹುದೂರದಿಂ 
ನೆಟ್ಟನವ ನೆಚ್ಚ .. 


ಅವನ ಕೊಂಬಿನ ನಾದ 
ಜಚಾಡ್ಯವನು ಕೊಚ್ಚಿ 

ಚೇತವಕೆ ಚೇತನ 
ತೋದಿದುದು ಬಿಚ್ಚಿ 


೬೦ ಪಕ್ಷಫ್ರಗಾವ 


ಏನಂ ವಿಂಂಚಿನ ವೇಗ ? 
ದನಿ ಹದಡಿತಿ೦ತು. 
ಎಂಥ ಅದ್ಭುಶ ಕಾರ್ಯ 
ಆದಂ ಸಡೆದಂದೆಂತಂ ? 


ಎದೆ ಎದೆಗಳಿ೦ ಹೊವು 
ಹರಿಯಿಂತದು ಭಾವ 
ದಾಸ್ಯದಿ೦ ಬಿಡಂಗಡೆಗೆ 
ಜೀಕಿದಂದಂ ಜೀವ ! 


ಶಕ್ತಿಯೊಡನವನಲ್ಲಿ 
ಸ್ಪರ್ಧಿಹಶಂ ಹಮರಂಕ್ತಿ 

ವಾರಿದುದಂ ಎಲ್ಲವನಷಾ 
ನಲ್ಮಾಡ ಭಕ್ತಿ 


ಅವನ ತ್ಕಾಗವೆ ತ್ಯಾಗ 
ನಲ್ನಾಡಿಗಾಗಿ 

ಎಲ್ಲವನಂ ಅರ್ಪಿಸಿದ 
ಸ್ವಾತಂತ್ರ್ಯ-ಯೋಗಿ. 


ನಕ್ಷತ್ರ ಗಾನ ೬೧ 


ಪರಮ ಅದ್ಭುತರಮ್ಮ 
ಅವನ ಸಾಹಸವು 

ಬಿಡುಗಡೆಯ ದಾರಿಯಲಿ 
ಹೊಳೆವ ತೈಜಸವು. 


ಹೃದಯ. _ಸಿಂಹಾಸನದಿ 
ಮಂಡಿಸಿದ ವೀರ 

ಫಾಜ್ಯ ಸಾಮ್ರಾಜ್ಯಗಳ 
ನಡುಗಿಸಿದ ಧೀರ 


“ಎಲ್ಲಿಹನು ? ಎಲ್ಲಿಹನು ?” 
ಪ್ರಶ್ನೆ ಮರಮರಳಿ 
ಮಿಡಿಯುತಿದೆ, ನುಡಿಯುತಿದೆ 
ನಾಡನಾಡಿಯಲಿ. 


೬೨ ನಕ್ಷತ, ಗಾನ 


ಕೊರಲಿನ ದನಿ ಎಲ್ಲಿ? 


ಶ್ರೀಕಂಠನು ಎಂಬುವ ಹೆಸರನ್ವರ್ಥಕ ನಿನಗೆ ! 
ನಿನ್ನಾ ಕೊರಲಿನ ಸಂಗದಿ ಸಿರಿ ಬಂದಿತು ನುಡಿಗೆ. 
ಸಿರಿ ನಿಂದಿದೆ ಕೊರಲೆಲ್ಲಿದೆ ? ಕೊರಲಿನ ದನಿಯೆಲ್ಲಿ ? 
ದನಿಯಲಿ ನಯವನು ತೋಡಿದ ಮೃದು ಹೃದಯದೆಲ್ಲಿ ? 
ತಿಳಿ ಬಗೆಯನು ಕನ್ನಡಿಸುವ ನಗೆ ಮುಳುಗಿದುದೆಂತು ? 
ತಡೆಯಿಲ್ಲದೆ ಹೊರಹೊಮ್ಮುವ ನುಡಿ ಅಡಗಿದುದೆಂತು ? 
ನಿನ್ನೊಲು ನಮ್ಮಾಂತರ್ಯವ ಮೀಂಟುವರಿನ್ನಾರು ? 
ಸಕಲ ಸ್ವರ ಗುರಿಯೊಂದಕೆ ಮೇಳಿಸುವರದಾರು ? , 


ಆ ಎಡೆ ಈ ಎಡೆ ಎಲ್ಲೆಡೆ ತನಿವಾತನು ಸೂಸಿ 
ನಾಡಿನ ನರನಾಳಗಳಲಿ ಚೇತನವನು ಹರಿಃ, 
ಕನ್ನಡ ತಾಯಿಯ ಅಡಿಯಲಿ ನಿನ್ನ ಸುವನೆ ತೇದು 
ಕನ್ನಡರಂತಃಕರಣದಿ ಕನ್ನಡತನ ನೆಯ್ದು 
ನೀ ಕಂಡಾ ಹೊಂಗನಸದು ನೆನಸಾಗುವ ಮುನ್ನ : 
ಕಣ್ಮರೆಯಾದುದು ಉಚಿತವೆ ಕರುನಾಡಿನ ಚಿನ್ನ ? 


ನಕ್ಷತ್ರ ಗಾನ ೬೩ 


(‘The Stone’ ಎಂಬ ಇಂಗ್ಲಿಷ್‌ ಕವನದ ಅನುವಾದ) 


“ಕೊರೆಯುವಿರ ಕಲ್ಲಿನಲಿ 
ನನ್ನವನ ಹೆಸರ ?” 
ಕೇಳಿದಳು ಅವಳನ್ನ 
ಬಿಟ್ಟು ನಿಟ್ಟುಸಿರ. 


ಅವಳಿಗಾವನೊ ವಲ್ಲ 
ಅವನೆನ್ನ ಗೆಳೆಯ; 
ಗಣಿಯಲ್ಲಿ ಕೆಲಸವನು 
ಗೈಯುತಿರೆ ಶಿಲೆಯ 
ಹೋಳೊಂದು ಮೇಲಕ್ಕೆ 
ಸಿಡಿದವನ ತಲೆಯ 
ಮೇೋಲೆರಗೆ ತಲೆಯೊಡೆದು 
ಹಾರಿದುದು ಹರಣ. 


ಎರಡು ಜೀವಗಳೊಂದೆ 
ಜೀವವೆನೆ ಸಾಗಿ 

ನಲಿದುದನು ಕಂಡ ನಾ 
ಮಂನದಿ ಮರಂಮರುಗಿ 


೬೪ 


ಮುಲುವೆಂಲನೆ ಅವಳಿಗೀ 
ಸಾವಿಮೊಸಗೆಯಾನು 
ಅರುಹಲೆಂದಿದೆ ನಾಮ 
ನವಗಿಂತ ಮೊದಲು 
ಯಾವನೋ ಹುಚ್ಚನವ 
ತೆರೆಬಾಯ ತೆರೆದು 
ಒರೆದು ಹೋಗಿದ್ದನವ 
ಸುದ್ದಿ ಯೆಲ್ಲವನು, 
ಇರಿದು ಹೋಗಿದ್ದನವ 
ಅವಳ ಹೃದಯವನು 
ಹೋಗಿದ್ದನವ ಕೆಡಹಿ 
ಬಾಳ ಕಳಸವನಂ 


ಮನೆಯ ತಲೆಬಾಗಿಲಲಿ 
ಕಲ್ಲು ಗೊಂಬೆಯಿನೆ 

ಅವಳು ನಿಂದುದ ಕಂಡೆ 
ರೆಪ್ಪೆಯಿಂಕ್ಕದಲೆ. 


೫ 


ಹೆಪ್ಪಗಟ್ಟಿತ್ತುಸಿರು 
ವಿಂದ ನಿಲವಿನಲಿ 

ನಿಬ್ಬೆರಗು ನೆಲಸಿತ್ತಾ 
ವೆಟ್ಟ ನೋಟದಲಿ. 


ತಲ್ಲಣಿಸಿತೆನ್ನ ಎದೆ 
ಸರಳಲಿಲ್ಲವಳು 
ಗೋಗರೆದಳವನ ತಾಯ್‌ 
ಅತ್ತುದಿಲ್ಲವಳು. 
ನಿದ್ದೆ ಹೋದನು ನಲ್ಲ 
ಅವಳು ನಿದ್ರಿಸಳು: 
ಮೂವಗಲು ಮೂರಿರುಳು 


ಅವಳಿಗೊಂದಿರುಳ್ಳು' 


ಹಗಲೇನು? ಇರುಳೇನು? 
ಕಣ್ಮುಚ್ಚಲಿಲ್ಲ; 

ಶೂನ್ಯ ದೃಷ್ಟಿಯ ನೆಟ್ಟು 
ಕಂಡಳವಲೆಲ್ಲ. 


೬೬ ನಕ್ಷತ್ರಗಾನ 


ನಾಲ್ಕನೆಯ ದಿನ ವಮೂಡೆ 
ನನ್ನ ಬಾಗಿಲಲಿ 
ಅವಳು ವಂದಂದ ಕಂಡೆ 
ಚಿತ್ರದಂದದಲಿ. 
ಆಗ ಕೇಳಿದೆನಳಲ 
ಸೀಳಿಬಂದಂಸಿದ 
“ಕಡೆಯಂಎರ ಕಲ್ಲಿನಲಿ 
ನನ್ನ ವನ ಹೆಸರ?” 


ಮರಂವಗಲು ವಾಮೊಂ೦ಂದಂ . 
ಎಂದುಗಲ್ಲನಾಯ್ಡು 
ಕೈಗೆ ಚಾಣವ ಕೊಂಡು 
ಅಂತಿಂತು ಹೊಯಂಂರ್ಜ 
ಕಜ್ಜಕಣಿಯ-:ಗಿರಲು 
ವೆಂಛನೊಳಸುಳಿದು 
ಬಂದಂ ಕುಳಿತಳು ಆವಳು 
ಕಲ ಬಳಿಸಾರ್ದು. 


ವಕ್ಷತ್ರಗಾನ ೬೭ 


ಕಲ್ಲಿನಲಿ ನಾನವಳ 
ಪ್ರಿಯತಮನ ಹೆಸರ 
ದಿನದಿನವು ಕಡೆಯುತಿರೆ 
ಒಂದಿನಿತು ಉಸಿರ 
ಸೂಸದೆಯೆ ಗೊಂಬೆಯೆನೆ 
ಕುಳಿತು ನೋಡುವಳು 
ಕಡೆದುದನು ಕಣ್ಮಿರಣ 
ದಿಂದ ತೀಡುವಳು. 
ತುಟಿ ತೆರಯಲಿಲ್ಲವಳು 
ಪಿಟ್ಟೆನ್ನಲಿಲ್ಲ, 
ಕಲ್ಲಿನಲಿ ಕೀಲಿಸಿದ 
ಕಣ್ಣಲುಗಲಿಲ್ಲ. 
ನೋಡುತಿರ್ದಳು ಅವಳು 
ನೆಟ್ಟ ನೋಟದಲಿ 
ದಿಟ್ಟಿಯಿಂದಾ ಶಿಲೆಯ 
ಸೀಳುವಂದದಲಿ, 
ಕಂಹರಿಸುತಿರೆ ಕಲ್ಲ 
ನನ್ನ ಕೈಯುಳೀಯಂ 


೬೮ ` ನಕ್ಷತ್ರ ಗಾವ 


ಅದರ ಮೊನೆಯನು ಮೀರಿ 
ಹವನ ಕೈಯುಳಿಯಂ: 

ಕೊರೆಯುತಿದ್ದಿತು ಅವಳ 
ಅಂತರಾಳದಲಿ 

ನುಡಿದುಎಂತೆರಡು ಉಳಿ 
ತಾಳಮೇಳದಲಿ. 


ಕೊನೆಯ ಕಂಡಿತು ಕಾರ್ಯ 
ಇಟ್ಟಿ ಸುತ್ತಿಗೆಯ; 
ಶಾಂತಿ ಕೈಸಾರಿತೆನೆ 
ಅವಳು ಚೆಂದುಟಿಯ 
ತೆರೆದು ಮೆ ಲವುಸುರಿದಛು 
ವಾ ಕೊದೆದ ಹೆಸರ 
ಎದೆಯ ಒಲವನು ಸುರಿದ 
ಪ್ರಿಯತಮನ ಹಸರ 
ಹೊರಮೂರಡಿಬದಳಿಂತಂ 
ಬಂಧಿಸಿದ ಉಸಿರ. 


ತೆರೆದ ಬಾಗಿಲ ದಾಟಿ 
ಎದೆಯ ಹೊರೆಯಿಳುಹಿ 

ಹೋಗಿ ಬಿಟ್ಟಳು ಅವಳು 
ಬರಲಿಲ್ಲ ಮರಳಿ. 


ದಿನ ಉರುಳಿ ದಿನ ಬಂತು 
ಎಂದಿನಂದದಲಿ 
ಜವನ ಗೆಯ್ಮೆಯ ಸುದ್ದಿ 
ಬಂತು ಜತೆಯಲ್ಲಿ. 
ಅವಳ ನಲ್ಲನ ಹೆಸರ 
ಕಡೆದ ರೀತಿಯಲಿ 
ಅವಳ ಹೆಸರನು ಕೊರೆಯೆ 
ಕಲ್ಪಿನೆದೆಯಲ್ಲಿ 
ಬಂದಿತೆನಗಂದು ಕರೆ 
ಸಿಡಿಲ ಮಾಳ್ಕೆಯಲಿ, 


ನಕ್ಷತ್ರ ಗಾನ 


೭೦ ವಕ್ಷತ್ರಗಾನ 
ಶಿರುಗದ ಬೀಸುವಕಲ್ಲಿಗೆ 


ಬೀಸಂವ ಕಲ್ಲೆ ನೀ ಪ್ರಾಸದ ಹಿನ್ನೆಲಿ 
ಗರತಿಯ ಹಾಡಿನ ಒರತೆ ನೀಮ ! 

ಯಂತ್ರದ ಯಂಗದಲಿ ಅಂತರಂಗವ ಕೇಳ್ವ 
ದಿಲ್ಲೆಂದು ನೀ ಸುವ್ಮನಾದೆಯೇನಾ ? 


ವಂನೆಯಲಿ ವೀ ದನಿದೋರಲಂ ಗಂಧರ್ವ 
ಗಾನವೆ ಇಳಿಗಿಳಿದಾಡಂತಿತ್ತಿ 

ವಂಂಗಳೆಯರ ದನಿ ವರಾರ್ದನಿಗೊಡಲಾಗ 
ಮಂಗಳೆ ಮನದಲಿ ಮೂಡುತಿತ್ತು. 


ಬೆಳಗಿನ ಸಂಳಿಗಾಳಿ ನಿನ್ನ ಹುವವ್ಧಸ ತಾಳಿ 
ಜೀವಕೋಟಿಗೆ ಭಾವ ಬೀರಾತಿತ್ತೂ 

ಕ್ರೇಯಂ ಸೂಚಿಗೆ ಕಲಂ ಗರಗರ ತಿರುಗಲು 
ಬಾಳಿಗೆ ಹೊಸ ಕಳೆ ಏರಂತಿತ್ತು. 


ನಿನ್ನ ಸಂಗದಿ ಸುರಿದ ಸಂಗೀತ ರಸದಲಿ 
ಜಗವೆಲ್ಲ ಹಗಂರಾಗಿ ತೇಲುತಿತ್ತು 

ರಸಿಕರ ಕಣ್ಮುಂದೆ ಚಂದಿರ ಲೋಕವೆ 
ತೆರೆದಂತೆ ಮೈ ನವಿರೇಳಂತಿತ್ತ. 


ನಕ್ಷತ್ರ ಗಾನ "೬೧ 


ಮುಕ್ಕು ಮುಕ್ಕಿನಕೂಡ ಚೊಕ್ಕು ಚೊಕ್ಕಿಸೆ ತಾನ 
ಹೆಂಗಳ ಕೊರಳಿಂದ ಹೊಮ್ಮುತಿತ್ತು 
ಸಕ್ಕರೆ ನಿದ್ದೆಯಿಂದೆಚ್ಚತ್ತ ಮಕ್ಕಳ 
ಮನದಲಿ ಮಂದಾರವರಳುಕಿತ್ತು. 


ಇಶ್ತೀಟೆ ನೀ ನಾಚಿ ಹೀಗೇಕೆ ತುಟಿ ಮುಚ್ಚಿ 
ಮರೆಯಲ್ಲಿ ಒರಗಿಹೆ ಮರೆತು ಸುಖ? 

ಮೊದಲಿನಂದದಿ ಮತ್ತೆ ದನಿಯೆತ್ತಿ ಹಾಡೇಳು 
ತೆರೆಯಲಿ ಹಿಂದಿನ ಇಂದ್ರಲೋಕ, 


೭೨ ನಕ್ಷತ್ರ ಗಾನ 
ದಿವ್ಯ ಸ್ಪರ್ಶ 


ಎಲ್ಲಿ ಇಹುದು ದಿವ್ಯ ಸ್ಪರ್ಶ 
ಎಂದಂ ಹಿಗ್ಗ ಕರೆವದೂ ? 
ಜೀವದಲ್ಲಿ ಭಾವದಲ್ಲಿ 
ರಂಗವಲ್ಲಿ ಬರೆವುದು ? 


ನಂದನವನು ತೆರೆವದು ? 


ಮೂಡಲಲ್ಲಿ ಮುಗಿಲ ಸೋಂಕಿ 
ರಾಗ ರಂಗ ಮೆೆರೆವೊಲಾ 

ಇರುಳಿನೆದೆಯ ಸೋಂಕಿ ನಗೆಯ 
ತಾರೆಗಳಲಿ ತೆರೆವೊಲು 
ನವ್ಮಾನೆಂದಂ ವೊರೆವುದಂ ? 


ಕೀಳು ಬಗೆಯ ಬಾಳ ಹೊಗೆಯ- 
ನೆಂದು ದೂರಗೈವುದು ? 

ಎದೆಯಂ ಒಲವ, ನಿಜದ ಛಲವ. 
ನೆಂದಂ ಎತ್ತಿ ನಿಲಿಪ್ರದು ?- 
ಹಿತಕೆ ಹಿತವ ಸರಿಷೃದು ? 


'ನಕ್ಷತ್ರಗಾನ ೭೩ 


ಸ್ಪರ್ಶದಿಂದ್ರಜಾಲದಿಂದ 
ಸೃಷ್ಟಿ ಅರಳಿ ನಿಂದಿದೆ 
ಬುವಿಯ ಬಾನು- ಯಾವುದೇನು 
ಹೊಸತು ರಸದಿ ವೀಂದಿದೆ 
ಬಾಳನಣಕಿಪಂತಿದೆ, 


ದಿವ್ಯ ಸ್ಪರ್ಶ ಪಡೆದು ಚಂದ್ರ 
ಗೈವನಮೃತ ಲೀಲೆಯ, 

ಅಂತೆ ಸೂರ್ಯನದನು ಪಡೆದು 
ಸುರಿವ ಕಿರಿಣ ಮಾಲೆಯ ; 
ಜೀವಕೆಂದು ಆ ನಯ? 


ಕಂಡಂ ಕಂಡು ಸಂಮ್ಮನಿಹಂದಂ 

 ಹುನು ಚೆಂದ?- ಏಳುಷಾ 

ತನುವ ಮನವ ಹಸನಗೈದು 
ಒಲುವೆಂಗೊಲಿವ ಸ್ಪರ್ಶವ 
ಇಂದೆ ಇದಿರಂಗೊಳ್ಳುವ. 


೭೪ ನಕ್ಷತ್ರ ಗಾನ 


ಮೇ ಘೋಪಾಸನೆ 


ಕರುಣಾ ಜಲದಿಂದ ತುಂಬಿ 
ತುಳುಕಿ ಬನ್ನಿರೇ. 


ಬೆಂದು ಬಿರಿದು ಹೋದ ನೆಲ, 

ನೊಂದು ಕೈಯ ಮುಗಿದ ಜನ 

ಕರೆಯುತಿಹಂದು : ಒಡಲ ಜಲ 
ಸುರಿದು ಬನ್ನಿರೇ. 


ಜನದಿ ಜನಕೆ ಇಹಂದೆ ನಯ ? 
ಎದು ಕುಣಿಯುತಿಹುದು ಭಯ ಟ 
ಆಸೆಯೊಂದೆ ನಿಮ್ಮ ದಯ 

ಅದನೆ ತನ್ನಿರೇ. 


ತಂಪ ಸೊಂಪ ತಳೆಯಂಲಿಳೆ 
ನೆಗೆಯೆ ಬತ್ತಿಹೋದ ಸೆಲೆ 
ಹಾಡಿ ಹರಿಯೆ ಹಳ್ಳಕೊಳೆ 
ಇಳಿದಂ ಬನ್ಮಿದೇ, 


ಹಸಿರು ಹಸಿರು ಹೊಮ್ಮೆ ಬೆಳೆ 
ಸಂಳಿಯೆಂ ಮೊಗದಿ ಮೊಗದಿ ಕಳೆ 
ಮೂಡಿ ಮನದಿ ಮಂದಿ ಕೆಳೆ 

ತಂಳಂಕಿ ಬನ್ನಿರೇ. 


ನಕ್ಷತ್ರ ಗಾನ ೭೫ 


ಮೋಡಗಳ ಹಾಡು 


ಕಡಲೀಗೆ ಸಾರೇವು 
ನೀರನ್ನು ಹೀರೇವು 
ಆಗಸಕೇರೇವು 
ಏರೇವು 
ಆಕಾರ ತೋರೇವು 
ತೊೋರೇವು. 


ಆಲಲ್ಲಿ ಮೂಡೇವು 
ಒಂದೆಡೆ ಕೂಡೇವು 
ಚಕ್ಕಂದವಾಡೇವು 
ಆಡೇವು 
ಹಿ೦ದಾಗಿ ಮಂಂಂದಾಗಿ 
ಓಡೇವು. 


ಒಂದು ಹತ್ತಾದೇವು 
ಹತ್ತು ಒಂದಾದೇವು 
ಬಹಂರೂಪ ತಳೆದೇವು 
ತಳೆದೇವು 
ಬಯಲಿಗೆ ಬಣ್ಣವ 
ಬರೆದೇಪು. 


೭೬ ಹಷೆಕ್ಷಪ್ತ್ರ ಗಾನ 


ತಿಂಗಳ ಹೆೊಮಲಲ್ಲಿ 

ಹರಿಗೋಲ ಹೋಲೇಮ 

ತೇಲೇವು ತೇಲೇವ್ರ 
ತೇಲೇವು 


ಲೀಲೆಯಂ ಜಾಲವ 
ನೇದೇವು. 


ಒಮ್ಮೊವೆರ್ಮಿ ಹಗಲಲ್ಲಿ 
ಬೆಳಕನ್ನೆ ಕುಡಿದೇವು 
ಒಡಲಲ್ಲಿ ಕಡೆದೇವು 
ಕಡೆದೇವು 
ಕಾವಂನ ಬಿಲ್ಲನ್ನು 
ಪಡೆದೇವು. 


ಸರಸಕೆ ಮೆಚ್ಚೇವು 
ಇರಂಳ ಕಣ್ಮಚ್ತೇವು 
ಆಗಾಗ ಬಿಚ್ಚೇವು 
ಬಿಚ್ಚೇವು 
ಚಿಕ್ಕೆಯ ದೀವಿಗೆ 
ಹಚ್ಚೇವು 3 


ಕರಂನಾಡ ಹೊಕ್ಕೇವು 
ಸೊಬಗಿಗೆ ಸಿಕ್ಕೇವು 
ಎಂಂಚನ್ನೆ ನಕ್ಕೇವು 
ನಕ್ಕೇವು 
ಗಂಡಂಗಿನ ಕೇಕೆಯ 
ಹಾಕೇವು, 


ಬಿವ್ಮಾನೆ ಬೀಗೇವು 
ಒಡಲನ್ನು ತೂಗೇವು 
ಬಾಳನ್ನು ನೂಗೇವು 
ನೂಗೇವು 
ಮೆಲ್ಲನೆ ಮುಂಂದಕೆ 
ಸಾಗೇವು. 


ಹರಿದೇವು ಮೆರೆದೇವು 
ಎಷ್ಟೊಂದು ಮೆರೆದೇವು 
ಒಡಲನ್ನೂ ತೆರದೇವು 
ತೆರೆದೇವು 
ಭೂಮಿಗೆ ಮುತ್ತನ್ನೆ 
ಸಂರಿದೇವು. 


೮. ನಕ್ಷತ್ಪ ಗಾನ 


ಮುತ್ತನ 
ಗ್‌ 
y ಶನಿ ಸೇವು 
ತೃಪ್ತಿಯ ಸುಳಿಸೇವು 
ಸುಳಿಸೇವು. 
ಬಾಳಿನ ಬಾವುಟ 
ನಿಲಿಸೇವು 


ನಕ್ಷತ್ರಗಾನ ೭೯ 


ಬಂದ ಮಳೆ ನಿಂದಮೇಲೆ 


ಮಳೆಯಂ ಬಂದು ನಿಂದಿರುವ 
ಚೆಲುವ ನೋಡು ನೀರೆ! 


ಬೆಂದ ಭೂವಂಗಿಳಿದಿಹಂದು 

ಮುಗಿಲಿನೊಡಲ ತಂಪು 
ಗಾಳಿಯಲ್ಲಿ ತೇಲಿಹುದು 

ತೊಯ್ದ ನೆಲದ ಕಂಪ್ರ 
ಹತ್ತು ದೆಸೆಗೆ ಹರಡಿಹುದು 

ಏನೋ ಸೊಂಪು ಸೊಂಪು 


ನೆಲವ ತಣಿಸಿ ನಿಂದ ಜಲ 
ಹೊಳೆವುದೇನು ಚೆಂದ 

ಜಲದಿ ಮಿಂದು ವಿಂಸುಪ ನೆಲ 
ಹೊಸತು ಹೆಣ್ಣಿನಂದ | 

ಮೇಲೆ ಎಸೆವ ಗಗನ ತಲ 
ನಗಂವುದೊಲವಿನಿಂದ. 


ಬಿಸಿಲು ಬಲೆಯ ನೆಯ್ದಿ ಹುದು 
ಬನದ ರಂಗದಲ್ಲಿ 

ಹಸಿರು ಜಸವ ತೂಗಿಹುಮ 
ತೊನೆವ ತೊಂಗೆಯಲ್ಲಿ 

ಹೊಸತು ಜೀವ ಜೀಕಿಹಂದಂ 
ಅಂಗ ಅಂಗದಲಿ 


೮೦ ನಕ್ಷತ್ರ ಗಾನ 


ವರಿನವು ಹಶಿಟಬ್ಬಿ ಹಾಕಿಹಂದಂ 
ಜಲತರಂಗದಲ್ಲಿ 

ಸ್ವಪ್ನಸೀಮೆ ತೆರೆದಿಹಂದು 
ಸ್ವರ್ಣವರ್ಣದಲ್ಲಿ 

ಹರ್ಷ ಹೆಜ್ಜೆ ಹಾಕಿಹಂದಂ 
ನೃತ್ಯಭಂಗಿಯಲ್ಲಿ 


ಹಸನಂಗೈದ ನೆಲಕೆ ಹದ 

ಜಲದ ಬಲದಿ ಸಾರೆ 
ಜನದ ಬನದ ವುನದ ಮುದ 

ಮೇರೆಯನ್ನೆ ಮೀರೆ 
ಮಣ್ಣಿನಿಂದ ಚಿನ್ನದೆಳೆ 

ಬಾರದೇನೆ ನೀರೆ ? 


ಪುಳಕಿಸಿಪಂದಂ ಇಳೆಗೆ ಇಳೆ 

ನಿನ್ನ ಹಾಗೆ ಬಾಲೆ 
ಮೊಗದ ಮೊಗದ ನಗೆಯ ಕಳೆ 

ಮಳೆಯಂ ಹೆಣೆದ ಮಾಲೆ 
ಇದಕೆ ಸರಿಯೆಂ ಬೇರೆ ಕಲೆ 1 

ಇದುವೆ ಜೀವ ಲೀಲೆ. 


೬] 


ನಕ್ಷತ್ರ ಗಾನ 606 
ರಂಗೋಲಿ 


ನೀ ಹೊಯ್ಯಟ್ಮಬಾ ನೀರೆ ರಂಗೋಲಿ, 


ಜಗದ ಅಂಗಳದಲ್ಲಿ ಬಗೆಯ ರಂಗನು ಚೆಲ್ಲಿ 
ನೀ ಹೊಯ್ಯ ಬಾ ನೀರೆ ರಂಗೋಲಿ 

ನಿನ್ನಂತರಂಗದ ರೀತಿ ನೀತಿಯ ರಂಗು 
ಕಂಗೊಳಿಸುವೊಲಿಡು ರಂಗೋಲಿ. 


ಸು 


ಪಂಂಜಾವದೊಡಲಿಂದ ಸಂಜೆಯ ಮಡಿಲಿಂದ 
ತಿರಿ ತಂದು ಬರೆ ನಲ್ಲೆ ರಂಗೋಲಿ 

ಇರುಳು ಚಂದ್ರನ ಬೇಡಿ ಹೊಳೆವ ತಾರೆಯ ನೋಡಿ 
ತಿರೆಯ ತೀರದಿ ಚಿಲ್ಲಿ ರಂಗೋಲಿ, 


ಬೆಳುದಿಂಗಳಿಳಿವಂತೆ ಬನಹಿರಿ ತೆರೆವಂತೆ 


ಹೂ ನವಗೆ ಹರಡಲಿ ರಂಗೋಲಿ 
ಆ:ಂದದ ಚಂದದ ನಂದನ ತೋಟದ 
ಸಿರಿಯನ್ನು ಹರಹಲಿ ಇದಿರಲ್ಲಿ 


ಪೊಡವಿಯ ತಿರುಳನ್ನೆ ಬೆಡಗಿನ ಬೆರಳಲ್ಲಿ 
ಹಿಡಿದು ನೀನಿಡು ನೀರೆ ರಂಗೋಲಿ 

ಸುಗ್ಗಿಯ ಸಮಯದಿ ಹಿಗ್ಗಿನ ಬನದಲ್ಲಿ 
ತೀಡಿದಂತಾಗಲಿ ತೆಂಗಾಳಿ 


ಆ೨ ನಕ್ಷತ್ರ ಗಾನ 


ನುಡಿಬಳ್ಳಿ ನಡೆಬಳ್ಳಿ ಒಂದೊಂದು ಹೂಬಳ್ಳಿ ಕ 
ದಾಂಗುಡಿಗೊಳ್ಳಲಿ ರಂಗೋಲಿ 

ಬಳ್ಳಿ ಬಳ್ಳಿಗೆ ಹಬ್ಬಿ ಹೂವು ಹೂವನು ತಬ್ಬಿ 
ಒಲವಿನ ಬಲೆನೆಯ್ಯಲಿಳೆಯಲ್ಲಿ 


ಕಣ್ಣೋಟ ಕೈಯೋಟ ಮನದ ಮಂಗಳ ಸೂತ್ರ- 
ವನೆ ಚಿತ್ರಿಸುವೊಲಿಡು ರಂಗೋಲಿ 

ಪರಿಶುದ್ಧ ಜೀವನ ಪ್ರತಿಬಿಂಬವಾಗಲಿ 
ಮಂಗಳಾಂಗಿಯೆ ನಿನ್ನ ರಂಗೋಲಿ 


ಜೀವದ ಸುಳುವಿರಲಿ ಭಾವದ ಹೊಳವಿರಲಿ 
ಅನುಭಾವದುಯ್ಯಾಲೆ ತೂಗಿರಲಿ 

ಸ್ಮೂಲದಿ ಸೂಕ್ಷ್ಮದಿ ಕಾರಣ ಲೋಕದಿ 
ತೋರಣ ಗಟ್ಟಲಿ ರಂಗೋಲಿ. 


ಮಾಜದೆ ಮರೆಸದೆ ನೈಜದಿ ಸಾಗುವ 
ಸಾಜದ ಸಂಸಾರ ರಂಗೋಲಿ 

ಜೀವನದುದ್ರಕು ಚಿನ್ನದ ಗೆರೆ ಎಳೆ 
ಸಿಂಗಾರವಾಗಲಿ ರಂಗೋಲಿ 


ಭಾರತ ಜನನಿಯ, ಅಂತೆ ಕನ್ನಡ ತಾಯ 
ಅಡಿಯಲಿ ಸುಳಿಯಲಿ ರಂಗೋಲಿ 

“ಇದು ನಮ್ಮ ನಾಡಿನ ಸಂಪದ ನೋಡೆಂದು” 
ಬರೆದು ಶೋರುವೊಲಿಡು ರಂಗೋಲಿ. 


ನಕ್ಷತ್ರ ಗಾನ ೮೩ 
ನೀಲ 


ಮೇಲೆ ಮುಗಿಲಿನ ನೀಲ ಕೆಳಗೋ 
ತಿಳಿಗೊಳದ ವೀಲವು 
ನೀಲದಾವರಣದಲಿ ತೇಲಿದೆ 
ಜಡ ಜಗದ ಸಂಭಾರವು. 


ಇಲ್ಲಿ ಕೆಳಗಡೆ ಕೆರೆಯ ನೀಲದಿ 
ಮುಗಿಲ ನೀಲವೆ ಕರಗಿದೆ 

ಹಿರಿದು ಕಿರಿದರೊಳೊಂದುವೆರೆದಿದೆ: 
ಸಮಸಮಾಧಿಯೊಳೊರಗಿದೆ. 


ಬಾನೊಳಲೆವುದೊ ಅಲೆಯದಿಹುದೋ 
ಎನುವಮೊಲಿಹ ಬಿಳಿ ಮೋಡವು 
ಕೊಳದ ಹಂಸೆಯ ಹೋಲಿ ತೇಲಿದೆ 
ಸುಳಿಯಲೋ ಬಿಡಲೆನುವೊಲು, 


ಸರಸಿಯುಲಿ ನಿಜ ನೀಲ ರೂಪವ 
ಕಾಣಲೆಳಸಿತೊ ತಾನೆನೆ 

ಮುಗಿಲು ಸಾಸಿರ ತಾರೆಗಂಗಳ 
ಬಿಚ್ಚಿ ಬೀರಿದೆ ಬೆರಗನೆ, 


೮೪ ನಕ್ಷತ್ಪಗಾ 


et 


ಷಔೌನ ನೀಲದಿ ಬೆರೆದಿರುವುದೋ 
ನೀಲ ಪಔೌನದಿ ಸೆರೆದುದೋ ! 

ಏನೆ ಇರಲದು ; ಸಾಮರಸ್ಯಕ್ಕೆ 
ಸಂಜೆ ಸಂದಿದೆ ಕಾಣದೋ, 


ಬಯಲನಾಳುವ ನೀಲ ಪಗೌನವೆ 
ಬಗೆಗೊಳದಿ ವಾರ್ಪೊಳೆದಾ ಚಾ 

ಜೀವನದ ಜಂಜಡವ ಮಾಣಿಸಿ 
ಸಮರಸದೊಳದನೆರೆದಾ ಬಾ. 


ನಕ್ಷತ್ರಗಾನ ೮೫ 
ಕರೆವನೇ ಅವ! 


ಮುಂಗಿಲೊಳಾವ ಅಡಗಿರುವನೆ 
ಕರೆವನೇ ಅಷ? 


ಇರುಳ ಸಮಯ ಸಾಧಿಸುವ 

ಚಿಕ್ಕೆ ಗಣ್ಣ ಹಾರಿಸುವ ' `` 

ಬಾತ ಏನೋ ತುಳುಕಿಸುವ 
ಅಂತರಂಗವ ! | 


ಕೆಳೆಯ ಬೆಳೆಸಿ ತವಕಗೊಳಿಸಿ ಸರಿವನೇ ಆವ. 


ಚಂದ್ರ ಕಿರಣ ಕರೆವನವ 
ಮಂದಹಾಸ ಮೆದೆವನವ 


ನನ್ನ ಮನದ ಮಂದಿರವ. 
ತೆರೆವನೇ ಆವ 
ತನ್ನ ಮಕುಟ ಮಣಿಯ ತೋರಿ ತೊರೆವನೇ ಅವ. 


ಬೆಳಗಿನಲ್ಲಿ ಸುಳಿವನವ . 
ಜೈ ಗುಎಬಲೆಯೊಳಿಳಿವನವ 
ರಂಗುದಂಟಿಯ ಸಿಂಗರವ 
ಮೆರೆವನೇ ಅವ - | 
ಇಣಕಿ ಮಿಣುಕಿ ಬಗೆಯ: ಕೆಣಕಿ : ಸರಿವನೇ ಅವ. 


೪೬ ಪಕ್ಷತ್ರಗಾನ 


ಮೇಘದಳ ಮೇಳಿಸುವ 

ಇಂದ್ರಧನುವ ನೇರಿಸುವ 

ಕೋಟಿ ಕೋಲುಗಳ ನೆಸೆದು 
ಇರಿವನೇ ಅವ 


ವಂರಳ ಮರಳಿ ಹಳೆಯ ಗಾಯ ತೆರೆವನೇ ಅವ. 


ಕಾಯ ಕಾಂತಿಯನು ಸುರಿವ 
ವಂನವ ಮೇಲಕೇರಿಸುವ 
ನೀಲದಲ್ಲಿ ತೇಲಿಸುವ 
ನನ್ನ ಚಿತ್ತವ 
ರೂಪರಹಿತನಾದ ಚೆಲುವ ಕರೆವನೇ ಅವ. 


ನೂರು ರೂಪ ರೂಪಿಸಂವ 
ರಾಗ ರಾಗ ರಂಗಿಸುವ 
ಭಾವ ಭಾವ ದೀಪಿಸಂವ 
ಕರೆವನೇ ಅವ 
ಮುಗಿಲಿಗೆನ್ನ ಮರುಳುಗೊಳಿಸಿ ಮರೆವನೇ ಅವ. 


ಲಹರೆಗೆನ್ನ ಸಿಲುಕಿಸುವ 
ತಾರೆಯಾಚೆ ಅಲೆಯಿಸುವ 
ಯಾವ ದಡಕೆ ನಿಲುಕಿಸುವ 
ಹರಿವ ಜೀವವ? 
ನೀಲದಾಳಕಿಳಿದು ನೆಲೆಯ ಅರಿವನಾರವ ? 


ನಕ್ಷತ್ರ ಗಾಷ ೮೭ 
ಜಿಲುವೆಗಲ್ಲ, ಜಲುವಿಗೆ 


ಅಲ್ಲಿ ಇಲ್ಲಿ ನಾ ನೋಡಿದಲ್ಲಿ ನೀ 
ಮೂಡಿ ಮೂಡಿ ಒಂದೆ 
ಕಣ್ಣಿಗದು ಏನೊ ಏನೊ ತಂದೆ 
ಮನಕೆ ನೀ ಮೋಡಿ ಮಾಡಿ ಬಂದೆ 
ನಿನ್ನ ನೋಡಿ ತಂತಾನೆ ಮಿಡಿದಿತೀ ನನ್ನ ಜೀವನಾಡಿ 
ನಿಲ್ಲು ನೀ ಹೀಂಗ ಹಿಗ್ಗ ತೋಡಿ. 


ನೆಲವು ಜಲವು ಬಿತ್ತರದ ಬಾನು 
ಅದೊ ! ನಿನ್ನ ಕರೆಯಲೆಂದು 
ನಿನ್ನದೇ ರೂಪ ಬರೆಯಲೆಂದು 
ನಿಂತಿಹವು ಅಂದು ಇಂದು ಎಂದು 
ನಿನ್ನ ಸಂಗದಲಿ ರಂಗು ರಂಗು ರಂಗಾಯ್ತು ಸಕಲ ಸೃಷ್ಟಿ! 
ರಂಗಿನಲಿ ಗಂಂಗು ಆಯ್ತು ದೃಷ್ಟಿ, 


ಲ % 


ನಸುಕಿನಲ್ಲಿ ಹೊಸ ಬೆಳಕು ಹರಿಯೆ ತುಳು 
ಕುವುದು ನಿನ್ನ ಬೆಳಕು 
ನಡುವೆ ಚೆಂದುಟಿಯ ಕೆಂಪು ರಯಳುಕು 
ತುಂಬಿದಾನಂದ ರಸದ ತುಳುಕು 
ರಾಗವಾಗಿ ತಾ ಸಾಗಿಬರಲು ಅನುರಾಗ ಬಿರೆವುದಲ್ಲೆ 
ಬೆಳಕೆ ಹಾಡಾಗಿ ಹರಿವುದಲ್ಲೆ ! 


೮೮ ನಕ್ಷತ್ರ ಗಾನ 


ಇರುಳು ಚಂದಿರನ ಕಿರಣ ಸರಣಿಯಲಿ 
ಇಳಿದು ಇಳಿದು ಬರುವೆ 
ಮನಕೆ ನೀ ಮದಿರೆಯನ್ನೆ ತರುವೆ ! 
ಚಣದಿ ಚಿತ್ತವನು ಸೂರೆಗೊಳುವೆ 
ನಿನ್ನ ಮುಗುಳು ನಗೆ ಸೋಂಕೆ ಸಾಕು ಮಿಡಿಯುವುದು ಎದೆಯ ವೀಣೆ 
ನಿನಗೆ ಸರಿ ಯಾರು?- ಹೇಳು ಜಾಣೆ. 


ಚಪಲ ಚಿಗರೆಯಾ ಕಣ್ಣಿನಲ್ಲಿ ನಿನ 
ಕಣ್ಣ ಕಂಡೆ ಕನ್ನೆ 
ನಿನ್ನ ಚಾಪಲ್ಯ ಕಂಡೆ ಚೆನ್ನೆ 
ನಿನಗೆ ಸೆರೆಯಾಯ್ತು ಜಗದ ಕಣ್ಣೆ ! 
ನಿನಗೆ ಒಲಿದ ಬಗೆ ಚಿಗರೆಯಾಗಿ ತೇಲಿತ್ತು ಮುಗಿಲಿನೆಡೆಗೆ 
ಮಾಯವಾಗಿತ್ತು ಮಾಯೆಯೊಳಗೆ, 


ದಿನದ ಮೇಲೆ ದಿನ ಉರುಳಿ ಹೋದರೂ 
ನಿತ್ಯ ಹಾಸ ಸೂಸಿ 
ನಿಲ್ಲುವುದು ನಿನ್ನ ರೂಪ ರಾಶಿ 
ಕರೆದು ಯುಗಯುಗವ ಕೈಯ ಬೀಸಿ 
ನಿತ್ಯ ನಿತ್ಯ ಹೊಸ ಮುಸುಕನೆತ್ತಿ ತೋರುವೆಯೆ ನಿನ್ನ ಮೊಗವ 
ಜುವ್ಮ್ಮು ಜುಮ್ಮೆನಿಸಿ ಜಗಕೆ ಜಗವ 


ಸತಗ ಈ 


ಸನದ ಪಕ್ಕವುಯ ಉಗ್ರ ಕ. 
ಕುಮುದ ಕಲಕ ನಿನಗೆ! 
ಭಾಗ್ಯದ ಯೈ ನಿನು ಮನೆಗ 
wy 
ಮಂಗಳ ಗೆರಿ ಓರೆ ಪಿ 
ಬಳಿ ಚಿಕೆ ಮೂಗುತಿಯ 2% ಕಟಕ ಬೂಳನ್ನರಲ್ಲ 
ಕ ಗ 
ಸಿನಿ ಓಗರ ಸತ್ರ ಸೆ! 


೯೦ ನಕ್ಷತ್ರ ಗಾನ 


ಸೃಷ್ಟಿದೇವಿಯ ಪೂಜಿ 


ಸ್ಪ" ಜಿಸುವಳು ಪೃಢಿವಿದೇವಿ ಹಗಳು ಇರುಳು ದೇವನ 
ಹೊನಲುಗೋಡು ಹರಿವುದವಳ ಪರಮ ಪ್ರೇಮ ಭಾವನಾ 
ನೋಡಿ ನಲಿಯೆ ಮೂಡಿ ಬಹಂಣು ಮನದಿ ವಿಮಲ ಷ್ರೇರಣ 


ಓಸರಿಸುವಳವಳು ಮೆಲನೆ ಮೆಲನೆ ಇರುಳ ತೆರೆಯನು 
ತೆರೆವಳವಳು ತಿಳಿಯ ಬಗೆಯು ಮೆರೆವ ಮೊಗದ ಸಿರಿಯನು 
ರರಿಯಿಸುವಳು ಹಗಲು ಗಣ್ಣ ಬಿಚ್ಚಿ ಬೆಳಕು_ತೊರೆಯನಾ 
ಜವ ಸುತ್ತುವರಿದ ತಿಳಿಯ ನೀಲಗಡಲಲಿ 

ಭಕ್ತಿ ತೆರೆ ತೆರೆ ತೆರೆ ತೀವಿಕೊಳುವಳೆದೆಯಲಿ 

Mpa J ನಿಲುವಳಿಂತು ದೇವಿ ದೇವನಡಿಯಾಲಿ 


"ಲೈ 


ಕರುಳಲತೆಯ ಹೂವ ಬಿಡಿಸಿ ದೇವನಡಿಗೆ ಇಡುವಳು 
ಉಸುರಿನಲ್ಲಿ ಕುಸುಮಗಂಧ ಸೂ ಧೂಪ ಕೊಣಾವಳಾ 
ತನ್ನ ಸೊತ್ತನೆಲ ಪರುಷಗಿತ್ತು ಹರಂಷ ಪಡುವಳು 


೯ಸುವಳು ಹಕ್ಕಿಗೊರಲ ಸರವ ತೀಡುತ 

ಪ್ರಾಥಿ 

ಕೀರ್ಶಿಸುವಳು ನೂರು ನೂರಂ ಸರದಿ ಗೀತ ಹಾಡುತ 
ರಾಗದಲ್ಲಿ ರಾಗ ತೋಡಿ ಅವನೊಳೊಂದುಗೂಡುತ. 


ಹಗಲು ಜಾರೆ ನಇಣಜೆಯೋಜೆ ಕೀಲಿನುವದು ಕಂಗಳ 
ಹೊನ್ನಕಳಸ ರನ್ನದೀಪದೊಡನೆ ನಡೆವ ಮಂಗಳ 
ಎಸೆಯಲದನೆ ಬಿಂಬಿಸುವುದು ಸಂಜೆ ಮುಗಿಲಿನಂಗಳ 


ದೇವಿ ಪಡೆದ ಭಾವಲಹರಿ ಘನಿಸಿ ರಜನಿ ರೂಪವ 
ತಳೆಯೆ ಧ್ಯಾನ ಭೇದಿಸಂವುದಂ ನೀಲದಂತರಾಳವ 
ಬೆಳಗಿ ನಿಲುವರಾಗ ಚಿಕ್ಕೆ ಚಂದ್ರರವಳ ಜೆಕ್ತವ ! 


ನಕ್ಷತ್ರ ಗಾನ ೯೧ 
ದಿವ್ಯ ಜ್ಯೋಶಿ 


ತಿಳಿ ನೀಲದಲ್ಲಿ ತಾ ನೀಲವಾಗಿ ಅವ ಹೋದ ದೂರ ದೂರ 
ಬೆಳಗಿಹುದು ಇಲ್ಲಿ ಅವ ಬಿಟ್ಟ ಬೆಳಕು; ಇನ್ನೊಮ್ಮೆ ಏಕೆ ಬಾರ? 


ಅಂದು ಸಂಜೆ ಪ್ರಾರ್ಥನೆಗೆ ದೇವಮಂದಿರದ ದಾರಿಯಲ್ಲಿ 
ಆಚೆ ಈಚೆ ಮೊಮ್ಮಕ್ಕಳಿಬ್ಬರಲಿ ಮೈಯಭಾರ ಚೆಲ್ಲಿ 

ಜಗದ ಕರುಣೆ ನಡೆವಂತೆ ನಡೆದು ಮಂದಿರದ ಪೀಠವೇರಿ 
ನಿಂದನಿಛೊ !- ಜಡವುಳಿದು ಜೀವವೊಂದಾಯ್ತು ದೇವನಲ್ಲಿ. 


ಎಸೆದಗುಂಡಿಗಾ ಕುಸಿದ ದೇಹದಲಿ ವಿಮಲ ರಕ್ತ ಚೆಲ್ಲಿ 
ಮೀಯಿಸಿತ್ತು ಈ ಜಗದ ಮನವನೇ ಶೆ ಚ ಎಂ 
ಮುಗಿದ ಕೈಯು ಮುಗಿದಂತೆ ಇತ್ತು: ನೆಲಸಿತ್ತು ಕ್ಷಮೆಯು ವೆ 
ಎದೆಯ ಇಳೆಂಥ ತಿಳಿಭಾವವಿತ್ತು! ಆದನಾವ ಬಲ್ಲ ಜಗದಿ? 


ಹೋದ ಹೋದನವ ತ್ಕಾಗಜೀವನದ ತುತ್ತ ತುದಿಯನೇರಿ 
ಏರಿ ಏರಿದೊಲು ಅಂತರಂಗದೈಸಿರಿಯ ಜಗಕೆ ತೂರಿ 

ಸತ್ಯ ಪ್ರೇಮಗಳ ಸತ್ವವನ್ನೆ ಕಣ್ಣೆದುರು ಎತ್ತಿ ತೋರಿ 
ಬೇರೆ ಲೋಕದನುಭಾವ ಬೀರಿ ಅವ ಹೋದನಾವ ದಾರಿ? 


ಎನಿತು ಸರಳ ನುಡಿ, ಎಷ್ಟು ಸಹಜ ನಡೆ, ಮನದ ಮಹತಿಯೇನು! 
ಅವನ ಎದೆಯ ಉನ್ನ ೬ಯ ನಿಲುಕುವುದು ಯಾವ ಗಿರಿಯಸಾನು? 
ಇಹುದೆ ಅವನ ಕರುಣೆಯನು ಧರೆಗೆ ಕರೆವಂಥ ಕಾಮಧೇನು ? 
ಅವನು ಗೈದ ಲೀಲೆಯಲಿ ಲಯಸಿತೆಂಥವರ “ನಾನು- ನಾನು”, 


೯೨ ನಕ್ಷತ್ರಗಾನ 


ಕಿಳಿಶಿಹುದು ಚಿತ್ತ, ಹರಿದಿಹುದು ನೋಟ ಮೇಲಕ್ಕೆ ಬಾನಿನೆಡೆಗೆ 

ಆ ಜಾಡ ಹಿಡಿದು ಇಳಿದಂತೆ ಇಹುದು ಬೆಳಕೊಂದು ಕೆಳಗೆ ಇಳೆಗೆ 
“ಏನೆಷ್ಟು ಭ್ರಾಂತಿ? ಕಾಣದೆಯೆ ಜ್ಯೋತಿ?” ಎಂಬರುಹು ಮೂಡಲೊಡನೆ 
ಬೆಳಕ ನಂಬಿ ನಿಂದಿಹನು ಧೀರ ಎದೆ ತೆರೆದು ನಾಡ ಕರೆಗೆ. 








ಕನ್ನಡದಲ್ಲಿ ಲೇಖಕ -ಪ್ರಕಾಶಕ- ಮಾರಾಟಗಾರ -ಓದುಗರ ನಡುವೆ 
ಗಾಢ ಸಂಬಂಧವನ್ನು ಏರ್ಪಡಿಸಿ, ಓದುಗರಲ್ಲಿ ಉತ್ತಮ 
ವಾಚನಾಭಿರುಚಿಯನ್ನು ಬೆಳೆಸಿ, ಓದುಗರಿಗೆ ಒಳ್ಳೆಯ ಪುಸ್ತಕಗಳು 
ಸುಲಭ ಬೆಲೆಯಲ್ಲಿ ದೊರೆಯುವಂತೆ ಮಾಡುವುದು, ಕನ್ನಡ 
ಪುಸ್ತಕೋದ್ಯಮವನ್ನು ಜನಪರವಾಗಿ ಬೆಳೆಸುವುದು - ಇದು ಕನ್ನಡ 
ಪುಸ್ತಕ ಪ್ರಾಧಿಕಾರದ ಪ್ರಮುಖ ಧ್ಯೇಯೋದ್ದೇಶಗಳಲ್ಲಿ ಒಂದು. 
ಈಗಾಗಲೆ ಪ್ರಕಟವಾಗಿ ಮನ್ನಣೆಗಳಿಸಿ, ಈಗ ಲಭ್ಯವಿಲ್ಲದಿರುವ 
ಪುಸ್ತಕಗಳನ್ನು " ಜನಪ್ರಿಯ ಪುಸ್ತಕ ಮಾಲೆ'ಯಲ್ಲಿ ಪ,ಕಟಿಸಿ ಸುಲಭ 
ಬೆಲೆಗೆ ಪ್ರಾಧಿಕಾರವು ಓದುಗರ ಕೈಯಲ್ಲಿಡುತ್ತಿದೆ. ನಿ.್ಲ- ಇಂದುಗಳ 
ನಡುವಣ ಒಂದು ಸೇತುವೆ "ಜನಪ್ರಿಯ ಪುಸ್ತಕ ಮಾಲೆ' 


